N . G . PUTTASWAMY, 


ವಿಜ್ಞಾನ ಕರ್ಣಾಟಕ 


ಸಂಪುಟ ೧೦ ಸಂಚಿಕೆ ೨ 


ನಾನೇನು 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 


೧೯೭೮ 


ಲೇಖಕರಿಗೆ ಸೂಚನೆಗಳು 


೧. ವಿಜ್ಞಾನ ಕರ್ಣಾಟಕದಲ್ಲಿ ಸ್ವತಂತ್ರ ಲೇಖನಗಳನ್ನಲ್ಲದೆ ಶ್ರೇಷ್ಠ 
ವಿಜ್ಞಾನಿಗಳು ಬರೆದ ಲೇಖನಗಳ ಕನ್ನಡ ಅನುವಾದಗಳನ್ನೂ ಉತ್ಕೃಷ್ಟವಾದ 
ಇಂಗ್ಲಿಷ್ ಮತ್ತು ಕನ್ನಡ ವಿಜ್ಞಾನ ಪುಸ್ತಕಗಳನ್ನು ಕುರಿತ ಪರಿಚಯಾತ್ಮಕ ಲೇಖನ 
ಗಳನ್ನೂ ಪ್ರಕಟಿಸಲಾಗುವುದು . ಅನುವಾದವಾಗಿದ್ದರೆ ಮೂಲಲೇಖಕರ ಮತ್ತು 
ಲೇಖನದ ಹೆಸರನ್ನೂ ಲೇಖನದ ಆಕರವನ್ನೂ ತಿಳಿಸಬೇಕು. ಅಲ್ಲದೆ ಮೂಲ 
ಲೇಖಕರ ಅಥವಾ ಪ್ರಕಾಶಕರ ಸಮ್ಮತಿಯನ್ನು ಲೇಖನದ ಜೊತೆಯಲ್ಲಿಯೇ 
ಕಳುಹಿಸಬೇಕು. 

೨. ಇತರ ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವ ಇಲ್ಲವೆ ಪ್ರಕಟವಾಗಲಿರುವ 
ಲೇಖನಗಳನ್ನು ವಿಜ್ಞಾನ ಕರ್ಣಾಟಕ ಸ್ವೀಕರಿಸುವುದಿಲ್ಲ. ಅಂಥ ಲೇಖನಗಳನ್ನು 
ಪ್ರಕಟಣೆಗಾಗಿ ಕಳುಹಿಸಬಾರದಾಗಿ ವಿನಂತಿ. 

- ೩ , ಲೇಖನವನ್ನು ಕಾಗದದ ಒಂದೇ ಕಡೆ ಸ್ಪಷ್ಟವಾಗಿ ಬರೆದಿರಬೇಕು, 
ಇಲ್ಲವೇ ಟೈಪು ಮಾಡಿರಬೇಕು. ಲೇಖನದೊಂದಿಗೆ ಲೇಖಕರ ಸಂಕ್ಷಿಪ್ತ ಪರಿಚಯ 
ವನ್ನು ಕಳುಹಿಸಿಕೊಡಬೇಕು. ಲೇಖಕರಿಗೆ ಕರಡು ತಿದ್ದುವ ಅವಕಾಶ ನೀಡಲು 
ಸಾಮಾನ್ಯವಾಗಿ ಸಾಧ್ಯವಾಗುವುದಿಲ್ಲವಾದುದರಿಂದ ಬರವಣಿಗೆಯಲ್ಲಿ ಸಂದಿಗ್ಧತೆಗೆ 
ಸ್ವಲ್ಪವೂ ಅವಕಾಶ ಕೊಡಕೂಡದು. 
- ೪ , ಲೇಖನಕ್ಕೆ ಚಿತ್ರಗಳೇನಾದರೂ ಅವಶ್ಯವಿದ್ದರೆ ಅವನ್ನು ಚಿತ್ರಕಾರರ 
ಕೈಯಲ್ಲಿ ಇಂಡಿಯನ್ ಇಂಕ್ ನಲ್ಲಿ ಬರೆಸಿ ಕಳುಹಿಸಿಕೊಡಬೇಕು. ಅದು ಸಾಧ್ಯವಿಲ್ಲ 
ದಿದ್ದರೆ ಯಾವುದಾದರೂ ಪ್ರಕಟಿತ ಪುಸ್ತಕದಲ್ಲಿರುವ ಚಿತ್ರವನ್ನು ಸೂಚಿಸಬಹುದು. 
ಅದರಲ್ಲಿ ಮಾಡಬೇಕಾಗಬಹುದಾದ ಅಲ್ಪ ಸ್ವಲ್ಪ ಬದಲಾವಣೆಗಳಿದ್ದರೆ ಅದನ್ನು 
ಸ್ಪಷ್ಟವಾಗಿ ತಿಳಿಸಬೇಕು. 
- ೫ , ಲೇಖಕರಿಗೆ ಲೇಖನದ ೨೫ ಪ್ರತಿಗಳನ್ನು ಒದಗಿಸಲಾಗುವುದು . ಹೆಚ್ಚಿಗೆ 
ಪ್ರತಿ ಬೇಕಾದವರು ಮುಂಚೆಯೇ ತಿಳಿಸಬೇಕು ಮತ್ತು ಅದಕ್ಕೆ ತಗಲುವ 
ವೆಚ್ಚವನ್ನು ವಹಿಸಿಕೊಳ್ಳಬೇಕು. 

೬ . ವಿಜ್ಞಾನ ವಿಷಯಗಳಿಗೆ ಸಂಬಂಧಿಸಿದಂತೆ ಪ್ರಶ್ನೆ ಗಳನ್ನು ಕಳುಹಿಸಿ 
ಕೊಟ್ಟರೆ ಅವುಗಳಿಗೆ ಉತ್ತರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಪ್ರಕಟಿಸುವ ಪ್ರಯತ್ನ 
ಮಾಡಲಾಗುವುದು. ಪ್ರಶ್ನೆಗಳಿಗೆ ಉತ್ತರಗಳನ್ನೂ ಓದುಗರ ಪತ್ರಗಳನ್ನೂ ಪ್ರಕಟ 
ಸುವ ಅಥವಾ ಬಿಡುವ ಸ್ವಾತಂತ್ರ ಸಂಪೂರ್ಣವಾಗಿ ಸಂಪಾದಕರಿಗೇ ಸೇರಿದೆ. 
- ೭ . ಕನ್ನಡ ಮತ್ತು ಇಂಗ್ಲಿಷ್ ಪುಸ್ತಕಗಳನ್ನು ಮಾತ್ರ ವಿಮರ್ಶೆಗಾಗಿ 
ಸ್ವೀಕರಿಸಲಾಗುವುದು . ವಿಮರ್ಶೆಗಾಗಿ ಪುಸ್ತಕಗಳನ್ನು ಕಳುಹಿಸುವವರು ಎರಡು 
ಪ್ರತಿಗಳನ್ನು ಕಳುಹಿಸಿಕೊಡಬೇಕು. 

೮. ಲೇಖನಗಳನ್ನೂ ವಿಮರ್ಶೆಗಾಗಿ ಪುಸ್ತಕಗಳನ್ನೂ ಕಳುಹಿಸುವವರು 
ಸಂಪಾದಕರು , ವಿಜ್ಞಾನ ಕರ್ಣಾಟಕ , ಪ್ರಸಾರಾಂಗ, ಮಾನಸ ಗಂಗೋತ್ರಿ, 
ಮೈಸೂರು- ೧೨ ಎಂಬ ವಿಳಾಸಕ್ಕೆ ಕಳುಹಿಸಿಕೊಡಬೇಕು. 


ವಿಜ್ಞಾನ ಕರ್ಣಾಟಕ 


ಸಂಪುಟ ೧೦ ಸಂಚಿಕೆ ೨ 


ವಿಧಾನಿ 


ಏಪ್ರಿಲ್ ಸಂಚಿಕೆ 


ಮೈಸೂರು 
ಮೈಸೂರು ವಿಶ್ವವಿದ್ಯಾನಿಲಯ 

- ೧೯೭೮ 


VIJNANA KARNATAKA , Kannada quarterly of the University 
of Mysore. Volume 10, Number 2, April 1978 . Edited by Dr. B . V 
Govindarajulu and H . Sanjeevaiah . 


All Rights Reserved 


ಪ್ರಧಾನ ಸಂಪಾದಕರು 
ಡಾ . ಹಾ . ಮಾ . ನಾಯಕ 


ಸಂಪಾದಕರು 


ಡಾ ಬಿ . ವಿ . ಗೋವಿಂದರಾಜುಲು 

ಎಚ್ , ಸಂಜೀವಯ್ಯ 


ಪ್ರಕಾಶಕರು 
ಡೈರೆಕ್ಟರ್, ಪ್ರಸಾರಾಂಗ, ಮೈಸೂರು ವಿಶ್ವವಿದ್ಯಾನಿಲಯ 


ಮುದ್ರಕರು 

ಎಚ್ . ನರಸಣ್ಣ 
ಡೈರೆಕ್ಟರ್, ಮೈಸೂರು ವಿಶ್ವ ವಿದ್ಯಾನಿಲಯ ಮುದ್ರಣಾಲಯ 


ವಿಷಯಸೂಚಿ 


೩ 


೧, ಸಂಪಾದಕೀಯ 
೨. ಬೆಳಕಿನ ಆಣವಿಕ ಚದರಿಕೆ 

ಅನು : ಜಿ , ಟಿ . ನಾರಾಯಣರಾವ್ 
೩. ಕಾಂಪ್ಪನ್ ಪರಿಣಾಮ ಮತ್ತು 
ರಾಮನ್ ಪರಿಣಾನು 

*.... ಎಚ್ , ಸಂಜೀವಯ್ಯ 
೪, ಚಂದ್ರಶೇಖರ ವೆಂಕಟರಾಮನ್ ಅವರ 

- ಜೀವನದ ಒಂದು ಪಕ್ಷಿನೋಟ 
೫ , ಕೃತಕ ಜೀನ್ ಸಂಶ್ಲೇಷಣೆ .... ಎ . ನಾಗಭೂಷಣರಾವ್ ಸಿಂಧೆ 
೬ . ನ್ಯೂಕ್ಲಿಯರ ವಿವಾದ 

.... ಎಚ್ , ಸಂಜೀವಯ್ಯ 
೭, ಅರಿಯೆಯಾ 

.... ದ್ವಾರಂ 
೮. ಎಂಟು ಚದುರಗಳ ಸಮಸ್ಯೆ .... ವಿ . ಎಂ , ಷಣ್ಮುಗೆಂ 
೯, ಭೂವಿಜ್ಞಾನಿಯ ದೃಷ್ಟಿ ಯಲ್ಲಿ 
ಪರಿಸರ 

.... ಟಿ. ಆರ್ . ಅನಂತರಾಮು 
೧೦ , ಕೋಲಾರ ಚಿನ್ನದ ಗಣಿಗಳು .... ಎಸ್ . ಜಿ . ಪರಮಶಿವಯ್ಯ 
೧೧ , ವಿಜ್ಞಾನ ವಾರ್ತೆ 

ಎಚ್ , ಸಂಜೀವಯ್ಯ 

ಎಂ . ಎನ್ , ಮಾಲೂರ್ 
೧೨, ಪುಸ್ತಕಲೋಕ 

ಎಚ್ , ಸಂಜೀವಯ್ಯ 


ನನ್ನ ಲೇಖಕರು 


- ೧ , ಎಚ್ , ಸಂಜೀವಯ್ಯ , ರೀಡರ , ಭೌತ ವಿಜ್ಞಾನ ಶಾಖೆ, ಮಾನಸಗಂಗೋತ್ರಿ: 
ಸಂಪಾದಕರು , ವಿಜ್ಞಾನ ಕರ್ಣಾಟಕ', ಮೈಸೂರು, 
* ೨ , ಎ . ನಾಗಭೂಷಣರಾವ್ ಸಿಂಧೆ ; ಅಧ್ಯಾಪಕರು, ಸಸ್ಯವಿಜ್ಞಾನ ಶಾಖೆ, ಮಾನಸ 
ಗಂಗೋತ್ರಿ, ಮೈಸೂರು, 

- ೩, ವಿ , ಎಂ , ಷಣ್ಮುಗಂ, ರೀಡರ್ , ಗಣಿ ತವಿಜ್ಞಾನಶಾಖೆ, ಯುವರಾಜಾ ಕಾಲೇಜು 
ಮೈಸೂರು, 

೪, ಪ್ರೊ . ಡಿ. ರಂಗಯ್ಯ ; ಕಾವ್ಯನಾಮ : ದ್ವಾರಂ', ಪ್ರಾಧ್ಯಾಪಕರು, ಭೂವಿಜ್ಞಾನಶಾಖೆ 
ಯುವರಾಜಾ ಕಾಲೇಜು, ಮೈಸೂರು, 

೫ , ಟಿ . ಆರ್ . ಅನಂತರಾಮು; ಹಿರಿಯ ತಾಂತ್ರಿಕ ಸಹಾಯಕ AMSE ವಿಭಾಗ , 
ಭಾರತೀಯ ಭೂ ಸರ್ವೆ ಕಣೆ, ಬೆಂಗಳೂರು, 

೬ , ಎಸ್ . ಜಿ . ಪರಮಶಿವಯ್ಯ ; ಆಧ್ಯಾ ಪಕರು , ಭೂ ವಿಜ್ಞಾನ ಶಾಖೆ, ಸರ್ಕಾರಿ 
ಗಣಿ ವಿಜ್ಞಾನಶಾಲೆ, ಕೆಜಿ, ಎಫ್ , 
- ೭, ಎಂ . ಎನ್ , ಮಾಲೂರ್; ಅಧ್ಯಾಪಕರು, ಭೂವಿಜ್ಞಾನ ಶಾಖೆ, ಮಾನಸಗಂಗೋತ್ರಿ, 
ಮೈಸೂರು, 


: : 


ಟಿ 


--- 


ಜುಳು 


ಟಿ 


: 


:: 


ಜಿಟಿ 


ಟಿ 


{???? 


ಓಟಿ 


{ 


ಭಾರತ ರತ್ನ ಚಂದ್ರಶೇಖರ ವೆಂಕಟರಾಮನ್ 

( 7 - 11 - 1888 - 21 - 11 - 1970) 


ಸಂಪಾದಕೀಯ 


ರಾಮನ್ ಪರಿಣಾಮದ ಚಿನ್ನದ ಹಬ್ಬದ ವರ್ಷ ಇದು. 1928ರ ಫೆಬ್ರವರಿ 
28 ರಂದು ಪ್ರೊಫೆಸರ್ ಚಂದ್ರಶೇಖರ ವೆಂಕಟರಾಮನ್ ಅವರು ಕಲ್ಕತ್ತದಲ್ಲಿರುವ 
“ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಟಿವೇಷನ್ ಆಫ್ ಸೈನ್ಸ್ ) 
ಸಂಸ್ಥೆಯ ಪ್ರಯೋಗಶಾಲೆಯಲ್ಲಿ ಒಂದು ಸಾವಯವ ದ್ರವದಿಂದ ಚದುರಿದ ಬೆಳಕು 
ಪತನ ಕಿರಣದ ಆವರ್ತನ ಸಂಖ್ಯೆಯನ್ನೂ ಮತ್ತು ಅದಕ್ಕಿಂತ ಹೆಚ್ಚಾದ ಮತ್ತು 
ಕಡಿಮೆಯಾದ ಆವರ್ತನ ಸಂಖ್ಯೆಗಳನ್ನೂ ಹೊಂದಿರುವುದನ್ನು ಮೊದಲಬಾರಿಗೆ 
ವೀಕ್ಷಿಸಿದರು. ಚದುರಿದ ಬೆಳಕಿನ ಆವರ್ತನ ಸಂಖ್ಯೆಯಲ್ಲಿ ಉಂಟಾಗುವ ವ್ಯತ್ಯಾಸವನ್ನೇ 
ರಾಮನ್ ಪರಿಣಾಮ ಎಂದು ಕರೆಯುವುದು. ಇದು ಬೆಳೆಕಿನ ಕ್ಯಾಂಟನ ಸ್ವಭಾವ 
ವನ್ನು ಪ್ರಮಾಣಪೂರ್ವಕವಾಗಿ ಸ್ಥಿರಪಡಿಸುತ್ತದೆ. 

ಪ್ರೊಫೆಸರ್ ರಾಮನ್ ಅವರು ಮೊದಲನೆ ಸಾರಿ ಯೂರೋಪ್ ಪ್ರವಾಸ 
ಕೈಗೊಂಡಾಗ ಮೆಡಿಟರೇನಿಯನ್ ಸಮುದ್ರದ ಚಿತ್ತಾಕರ್ಷಕ ನೀಲಿಬಣ್ಣ ಅವರನ್ನು 
ಸೆರೆಹಿಡಿಯಿತು. ಆಕಾಶ ನೀಲಿಬಣ್ಣವಾಗಿ ಕಾಣುವುದಕ್ಕೆ ಬೆಳಕಿನ ಚದುರಿಕೆ ಹೇಗೆ 
ಕಾರಣವೊ ಹಾಗೆಯೆ ಸಮುದ್ರ ನೀಲಿ ಬಣ್ಣವಾಗಿ ಕಾಣುವುದಕ್ಕೆ ಬೆಳಕಿನ ಚದುರಿಕೆಯ 
ಕಾರಣ ಎಂದು ಅವರು ಆಗಲೆ ಮನಗೊಂಡರು. ಪ್ರವಾಸದಿಂದ ಮರಳಿದ ಬಳಿಕ 
ರಾಮನ್ ಅವರು ತಮ್ಮ ವಿದ್ಯಾರ್ಥಿಗಳೊಂದಿಗೆ ದ್ರವ, ಅನಿಲ ಮತ್ತು ಸ್ಪಟಿಕಗಳು 
ಉಂಟುಮಾಡುವ ಬೆಳಕಿನ ಚದುರಿಕೆಯನ್ನು ಅಭ್ಯಾಸಮಾಡಲು ಪ್ರಾರಂಭಿಸಿದರು. 
ಆರು ಏಳು ವರ್ಷಗಳು ಸತತವಾಗಿ ನಡೆದ ಪ್ರಯೋಗಗಳ ಫಲವೆ ರಾಮನ್ ಪರಿಣಾಮದ 
ಆವಿಷ್ಕರಣ. 1928ರ ಮಾರ್ಚ್ 16ರಂದು ಬೆಂಗಳೂರಿನಲ್ಲಿ ದಕ್ಷಿಣ ಭಾರತ 
ವಿಜ್ಞಾನ ಸಂಸ್ಥೆಯ ಆಶ್ರಯದಲ್ಲಿ ಏರ್ಪಡಿಸಲಾಗಿದ್ದ “ ಒಂದು ಹೊಸ ವಿಕಿರಣ ?” 
ಎಂಬ ಶೀರ್ಷಿಕೆಯ ಭಾಷಣದಲ್ಲಿ ರಾಮನ್ ಅವರು ಈ ಸಂಶೋಧನೆಯನ್ನು ಬಹಿರಂಗ 
ಪಡಿಸಿದರು. ಭಾಷಣದ ಲಿಖಿತರೂಪ “ ಇಂಡಿಯನ್‌ ಜರ್ನಲ್ ಆಫ್ ಫಿಸಿಕ್ಸ್ ” 
ನಲ್ಲಿ ಪ್ರಕಟವಾಯಿತು ( 2 , 387 , 1928 ) , 

ರಾಮನ್ ರೋಹಿತವನ್ನು ನಮೂದಿಸಲು ಉಪಯೋಗಿಸುವ ಪ್ರಯೋಗ 
ಸಲಕರಣೆಗಳು ನಾಲ್ಕು : (1) ಏಕವರ್ಣದ ಬೆಳಕಿನ ಆಕರ , ( 2) ಧಾರಕ , ( 3) 
ವಿಕಿರಣ ಸಾಧನ ಮತ್ತು ( 4) ದರ್ಶಕ. ಸುಮಾರು ನಾಲ್ಕು ದಶಕಗಳ ಕಾಲ ಪಾದರಸ 
ಚಾಪದೀಪವೆ ಬೆಳಕಿನ ಆಕರವಾಗಿತ್ತು . ಈ ಕಾಲದಲ್ಲಿ ವಸ್ತುವಿನ ಧಾರಕವಾಗಿ 
ಉಪಯೋಗಿಸಿದ್ದು ವುಡ್ ನಳಿಕೆಯನ್ನು , ಫೋಟೋಗ್ರಫಿ ತಟ್ಟಿ ದರ್ಶಕವಾಗಿಯು, 
ಗಾಜಿನ ಅಥವ ಕಾಚಶಿಲೆರೋಹಿತಮಾಸಿ ವಿಕಿರಣ ಸಾಧನವಾಗಿಯು ಬಳಕೆಯಲ್ಲಿದ್ದವು. 


ವಿಜ್ಞಾನ ಕರ್ಣಾಟಕ 


ಸರಳವೂ ಸುಲಭಲಭ್ಯವೂ ಆದ ಈ ಸಲಕಣೆಯನ್ನು ಉಪಯೋಗಿಸಿಕೊಂಡು ಜಗತ್ತಿ 
ನಾದ್ಯಂತ ನಡೆದ ಸಂಶೋಧನೆಗಳು ಗುಣದಲ್ಲೂ ವೈವಿಧ್ಯತೆಯಲ್ಲಿ ಯಾರನ್ನಾದರು 
ಬೆರಗುಗೊಳಿಸುವಂಥವು. ಪರಿಣಾಮ ಆವಿಷ್ಕಾರವಾದ ಮೊದಲ ದಶಕದಲ್ಲಿ ವಿಜ್ಞಾನಿ 
ಗಳು ಸುಮಾರು 2500 ರಾಸಾಯನಿಕ ಸಂಯುಕ್ತ ವಸ್ತುಗಳ ರಾಮನ್ ರೋಹಿತಗಳ 
ಅಧ್ಯಯನ ನಡೆಸಿದರು. 1928ರಿಂದ ಇಲ್ಲಿನವರೆಗೆ ರಾಮನ್ ಪರಿಣಾಮವನ್ನು 
ಕುರಿತಾಗಿ ನಡೆದಿರುವ ಸಂಶೋಧನೆಗಳ ಸಂಖ್ಯೆ ಸುಮಾರು 20, 000 . ಅಣು ರಚನೆ 
ಬಲ ಕ್ಷೇತ್ರಗಳು ಮತ್ತು ಅಣುಗಳ ಉಷ್ಣ ಚಲನ ಗುಣವಿಶೇಷಗಳ ಬಗ್ಗೆ ರಾಮನ್ 
ಪರಿಣಾಮದ ನೆರವಿನಿಂದ ಸಂಗ್ರಹಿಸಿರುವ ದತ್ತಾಂಶ ಅಗಾಧವಾಗಿ ಬೆಳೆದಿದೆ. 

1962ರಲ್ಲಿ ಅಮೆರಿಕ ದೇಶದ ಎಸ್ . ಪಿ. ಎಸ್ . ಪೋರೊ ಮತ್ತು ಡಿ. ಎಲ್ . 
ವುಡ್ ಮತ್ತು ಕೆನಡ ದೇಶದ ಬಿ. ಪಿ . ಸಾಯಿಷೆಫ್ ಅವರು ರೂಬಿ ಲೇಸರನ್ನು 
ಉದ್ರೇಕೀಕರಣ ಆಕರವಾಗಿ ಉಪಯೋಗಿಸಿಕೊಂಡು ರಾಮನ್ ರೋಹಿತದ ಛಾಯಾ 
ಚಿತ್ರ ತೆಗೆದು ಈ ರೋಹಿತ ವಿಜ್ಞಾನದ ಒಂದು ಹೊಸ ಶಕೆಯನ್ನೆ ಪ್ರಾರಂಭಿಸಿದರು . 
ಪ್ರಪಂಚದ ಮುಂದುವರೆದ ಎಲ್ಲ ಪ್ರಯೋಗ ಶಾಲೆಗಳಲ್ಲೂ ಈಗ ಲೇಸರ್ ಉಪಕರಣ 
ಗಳು ಹಿಂದಿನ ಸರಳ ಉಪಕರಣದ ಜಾಗಕ್ಕೆ ಬಂದಿವೆ . ಲೇಸರ್ ಕಿರಣ ದೂಲವು 
ಒಂದೆ ತರಂಗಾಂತರವುಳ್ಳ ತೀಕವಾದ ಧ್ರುವೀಕರಣಗೊಂಡ ಸುಸಂಗತ ಬೆಳಕಿನ 
ಪುಂಜವಾದುದರಿಂದಶೋಷಕಗಳು ಬೇಕಾಗುವುದಿಲ್ಲ, ಪ್ರಕಾಶ ಕಾಲ ತೀರಾ ಕಡಿಮೆ 
ಯಾಗಿದೆ, ಅಭ್ಯಾಸಕ್ಕೆ ಬೇಕಾಗುವ ವಸ್ತುವಿನ ವಿಸ್ತಾರ ಮತ್ತು ದ್ರವ್ಯಾಂಶ ಬಹಳ 
ವಾಗಿ ತಗಿವೆ, ಬಣ್ಣ ದ ಮತ್ತು ಅಪಾರದರ್ಶಕ ವಸ್ತುಗಳ ಅಭ್ಯಾಸವೂ ಸುಲಭವಾಗಿದೆ. 
ಫೋಟೋ ಗುಣಕಗಳು ಛಾಯಾ ಚಿತ್ರ ತಟ್ಟೆಗಳ ಜಾಗಕ್ಕೆ ಬಂದಿವೆ ; ಲೆಕ್ಕಾಚಾರ 
ಗಳನ್ನು ನಿರ್ಭಯವಾಗಿ ಕಂಪ್ಯೂಟರುಗಳಿಗೆ ವಹಿಸಿಬಿಡಬಹುದು. ರಾಮನ್ ಪರಿಣಾಮದ 
ಅಧ್ಯಯನಕ್ಕೆ ಉಪಯೋಗಿಸುವ ಇಂದಿನ ಸಲಕರಣೆ ಹಿಂದಿನ ಸರಳ ಸಲಕರಣೆಗೆ 
ಹೋಲಿಸಿದರೆ ಬಹಳ ದುಬಾರಿಯಾದುದು ಮತ್ತು ಭ್ರಾಂತಿಗೊಳಿಸುವಂಥದು. 
- “ ರಾಮನ್ ಪರಿಣಾಮದ?” ಆವಿಷ್ಕಾರಕ್ಕೆ 1930ರಲ್ಲಿ ನೊಬೆಲ್ ಪಾರಿತೋಷಿಕ 
ದೊರೆಯಿತು. ನಮ್ಮ ಸರ್ಕಾರಪ್ರೊಫೆಸರ್ ರಾಮನ್ ಅವರಿಗೆ 1954 ರಲ್ಲಿ ಭಾರತ 
ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು. ರಾಮನ್ ಅವರು ಗಳಿಸಿದ ಗೌರವ ಪದವಿಗಳು 
ಅನೇಕ, ಅವರಿಗೆ ದೊರೆತ ಪುರಸ್ಕಾರ ಅಪಾರ . ರಾಮನ್ ರೋಹಿತ ವಿಜ್ಞಾನ ಬಹು 
ವ್ಯಾಪಿಯಾಗಿ , ಸಾಂಪ್ರದಾಯಿಕ ಎಲ್ಲೆಗಳನ್ನು ದಾಟ, ಜೀವವಿಜ್ಞಾನ, ಔಷಧ 
ವಿಜ್ಞಾನ ಮತ್ತು ತಾಂತ್ರಿಕಕ್ರಿಯಾ ಕ್ಷೇತ್ರಗಳನ್ನು ಪ್ರವೇಶಿಸಿದೆ. ಪ್ರೊಫೆಸರ್ 
ರಾಮನ್ ಅವರು ನೊಬೆಲ್ ಪಾರಿತೋಷಕವನ್ನು ಸ್ವೀಕರಿಸಿದಾಗ ಆಡಿದ ಮಾತುಗಳು | 
ಅಕ್ಷರಶಃ ನಿಜವೆಂಬುದನ್ನು ಈ ಬೆಳವಣಿಗೆ ಸಾರುತ್ತಿದೆ. .. 

- ವಿಜ್ಞಾನ ಕರ್ಣಾಟಕದ ಈ ಸಂಚಿಕೆಯಲ್ಲಿ ನಾವು ದಿವಂಗತ ಪ್ರೊಫೆಸರ್ 
ರಾಮನ್ ಅವರನ್ನೂ ಮತ್ತು ವಿಜ್ಞಾನಕ್ಕೆ ಅವರು ಕೊಟ್ಟ ಕೊಡಿಗೆಯನ್ನೂ 
ವಿನಯಪೂರ್ವಕವಾಗಿ ಸ್ಮರಿಸುತ್ತೇವೆ. .. 


ಬೆಳಕಿನ ಆಣವಿಕ ಚದರಿಕೆ 


ಸಿ . ವಿ . ರಾಮನ್ ಅವರ ನೋಬೆಲ್ ಉಪನ್ಯಾಸದಿಂದ ಆಯ ಪರಿಚ್ಛೇದಗಳು 


ಕಡಲಿನ ಬಣ್ಣ 
ನೈಸರ್ಗಿಕ ವಿದ್ಯಮಾನವೊಂದರ ಅಧ್ಯಯನ ಹೊಸತೊಂದು ಜ್ಞಾನಶಾಖೆ ಕವಲೊಡೆ 
ಯುವ ಗೆಣ್ಣು ಆಗುವುದನ್ನು ವಿಜ್ಞಾನೇತಿಹಾಸದಲ್ಲಿ ಪದೇ ಪದೇ ಕಾಣುತ್ತೇವೆ. 
ಬಾನ ಬೆಳಕಿನ ಬಣ್ಣವನ್ನು ಕುರಿತ ಅಧ್ಯಯನ ಇದಕ್ಕೊಂದು ನಿದರ್ಶನ. ಹಲವಾರು 
ಪ್ರಕಾಶೀಯ ಅನ್ವೇಷಣೆಗಳಿಗೆ ಇದು ಸ್ಫೂರ್ತಿ ನೀಡಿದೆ. ದಿವಂಗತ ರೇಲಿ ಇದಕ್ಕೆ 
ಕೊಟ್ಟ ವಿವರಣೆ - ತದನಂತರದ ವೀಕ್ಷಣೆ ಇದನ್ನು ತಾಳೆಪಡಿಸಿದೆ - ಪ್ರಸಕ್ತ ಭಾಷಣ 
ನನ್ನು ಕುರಿತಂತೆ ನಮ್ಮ ತಿಳಿವಳಿಕೆಯ ಆರಂಭ ಬಿಂದು. ಇನ್ನಷ್ಟು ಎದ್ದು ತೋರುವ 
ಆದರೆ ಹೆಚ್ಚು ಮಂದಿ ಗಮನಿಸಿರದ ವಿದ್ಯಮಾನವೆಂದರೆ ಕಡಲನೀರು ಬಿತ್ತರಿಸುವ ಬಣ್ಣ , 
1921ರ ಬೇಸಗೆಯಲ್ಲಿ ನಾನು ಯೂರೋಪಿಗೆ ಸಾಗರಯಾನ ಮಾಡುತ್ತಿದ್ದಾಗ 
ಮೆಡಿಟರೇನಿಯನ್ ಸಮುದ್ರದ ಅದ್ಭುತ ನೀಲವರ್ಣವೈವಿಧ್ಯವನ್ನು ವೀಕ್ಷಿಸುವ 
ಸುಯೋಗ ಲಭಿಸಿತ್ತು . ಸೂರ್ಯಪ್ರಕಾಶವನ್ನು ನೀರಿನ ಅಣುಗಳು ಚದರಿಸುವುದರಲ್ಲಿ 
ಈ ವಿದ್ಯಮಾನದ ಉಗಮವಿರುವುದು ಅಸಂಭಾವ್ಯವಲ್ಲವೆನ್ನಿಸಿತು. ಈ ವಿವರಣೆ 
ಯನ್ನು ತಪಾಸಿಸಲು ದ್ರವಗಳಲ್ಲಿ ಬೆಳಕಿನ ವಿಸರಣೆಯನ್ನು ನಿಯಂತ್ರಿಸುವ ನಿಯಮ 
ಗಳನ್ನು ಅರಿಯುವುದು ಅಪೇಕ್ಷಣೀಯವೆಂದು ತೋರಿತು. 1921ರ ಸೆಪ್ಟೆಂಬರಿನಲ್ಲಿ 
ನಾನು ಕಲ್ಕತ್ತಕ್ಕೆ ಮರಳಿದ ಒಡನೆ ಇದೇ ಉದ್ದೇಶಕ್ಕಾಗಿ ಪ್ರಯೋಗಗಳನ್ನು 
ಕೈಗೊಂಡೆವು. ಆದರೆ ಈ ಪ್ರಯೋಗಕಾರ್ಯವನ್ನು ಯಾವ ವಿಶೇಷ ಉದ್ದೇಶಕ್ಕಾಗಿ 
ಕೈಗೊಂಡಿದ್ದೆವೊ ಅದಕ್ಕಿಂತ ಎಷ್ಟೋ ಪಟ್ಟು ಅಧಿಕ ಮಹತ್ವ ಪ್ರಸಕ್ತ ವಿಷಯಕ್ಕೆ 
ಇದೆ ಮತ್ತು ಇದರಲ್ಲಿ ಸಂಶೋಧನೆಗೆ ಮಿತಿ ಇಲ್ಲದ ಅವಕಾಶವೂ ಇದೆ ಎಂಬ ಸಂಗತಿ 
ನಮಗೆ ಬಲು ಬೇಗ ಮಂದಟ್ಟಾಯಿತು. ನಿಜಕ್ಕೂ ಬೆಳಕಿನ ಚದರಿಕೆಯ ಅಧ್ಯಯನ 
ವ್ಯಕ್ತಿಯನ್ನು ಭೌತ ಮತ್ತು ರಸಾಯನವಿಜ್ಞಾನಗಳ ಅತ್ಯಂತ ಗಂಭೀರ ಸಮಸ್ಯೆ 
ಗಳತ್ತ ಒಯ್ಯಬಹುದೆಂದು ಭಾಸವಾಯಿತು. ಅಲ್ಲಿಂದ ಮುಂದಕ್ಕೆ ಕಲ್ಕತ್ತದಲ್ಲಿ 
ನಾವು ಕೈಗೊಂಡ ಚಟುವಟಿಕೆಗಳ ಪ್ರಧಾನ ವಸ್ತು ಈ ವಿಷಯವಾಗುವುದರ 
ನಮ್ಮನ್ನು ಒಯ್ದದ್ದು ಇದೇ ನಂಬಿಕೆ . . . . 
ನೂತನ ವಿದ್ಯಮಾನ 
ಬೆಳಕಿನ ಚದರಿಕೆಯನ್ನು ಕುರಿತು ನಾವು ಮಾಡಿದ ಪ್ರಯೋಗಗಳು ಮುಖ್ಯ ತಃ 


ವಿಜ್ಞಾನ ಕರ್ಣಾಟಕ 


ಬೆಳಕಿನ ವಿದ್ಯುತ್ಕಾಂತ ಸಿದ್ದಾಂತವನ್ನು ಸಮರ್ಥಿಸುವುದಾಗಿ ತೋರಿದುವಾದರೂ 
ನಮ್ಮ ಅನ್ವೇಷಣೆಗಳ ತೀರ ಪ್ರಾರಂಭ ಘಟ್ಟದಲ್ಲಿಯೇ ಅಭಿಜಾತ ಚಿಂತನೆಯ 
ಏರ್ಪಾಡಿನಿಂದ ಹೊರಗಿರುವಂತೆ ಭಾಸವಾದ ಒಂದು ವಿದ್ಯಮಾನದ ಅಸ್ತಿತ್ವದ ಬಗ್ಗೆ 
ಪುರಾವೆ ಲಭಿಸಿತು . ಪಾರದರ್ಶಕ ತರಲಗಳಲ್ಲಿ ಬೆಳಕಿನ ಚದರಿಕೆ ಅತ್ಯಂತ ನಿಶ್ಯಕ 
ವಾಗಿದೆ. ಕುಬ ಮಾಧ್ಯಮಗಳಲ್ಲಿ ಸಾಧಾರಣವಾಗಿ ಗೋಚರವಾಗುವ ಟಂಡಾಲ್ 
ಪರಿಣಾಮಕ್ಕಿಂತ ಇದು ನಿಜಕ್ಕೂ ಹೆಚ್ಚು ದುರ್ಬಲವಾಗಿದೆ. ಆಣವಿಕ ಚದರಿಕೆಯ 
ರೇಲೀ - ಐನ್‌ಸ್ಟೈನ್ ಪ್ರರೂಪಕ್ಕೆ ಸಂಬಂಧಿಸಿದಂತೆ ಇನ್ನಷ್ಟು ದುರ್ಬಲವಾದ 
ದ್ವಿತೀಯಕ ಪ್ರರೂಪದ ವಿಕಿರಣವೊಂದಿದೆ ಎಂದೂ ಇದರ ತೀವ್ರತೆಯ ಪರಿಮಾಣದ 
ದರ್ಜೆ ಅಭಿಜರತ ಚದರಿಕೆಯ ಪರಿಮಾಣದ ದರ್ಜೆಯ ಹಲವು ನೂರರಲ್ಲಿ ಒಂದು 
ಭಾಗದಷ್ಟು ಇದೆ ಎಂದೂ ಪ್ರಾಥಮಿಕ ಅಥವಾ ಆಪತಿತ ವಿಕಿರಣದ ಅಲೆಯುದ್ದಕ್ಕಿಂತ 
ಬೇರೆಯಾದ ಅಲೆಯುದ್ದ ಇದಕ್ಕಿದ್ದು ಈ ನಿಟ್ಟಿನಲ್ಲಿ ಇದು ಅಭಿಜಾತ ಚದರಿಕೆಗಿಂತ 
ಭಿನ್ನವಾಗಿದೆ ಎಂದೂ ಪ್ರಯೋಗಗಳಿಂದ ತಿಳಿದುಬಂದಿತು. ಈ ವಿದ್ಯಮಾನವನ್ನು 
ಕಲ್ಕತ್ತದಲ್ಲಿ ರಾಮನಾಥನ್ 1923 ಏಪ್ರಿಲಿನಲ್ಲಿ ಮೊದಲು ಗಮನಿಸಿದರು . ನೀರು, 
ಈಥರ್ , ಮೆಥೀಲ್ ಹಾಗೂ ಎಥಿಲ್ ಆಲೊಹಾಲುಗಳಂಥ ಕೆಲವು ದ್ರವಗಳಲ್ಲಿ 
ಚದರಿಕೆಗೊಂಡ ಬೆಳಕಿನ ವಿಧುವೀಕರಣ , ಆಪತಿತ ವಿಕಿರಣದ ಅಲೆಯುದ್ದದೊಡನೆ 
ಏಕೆ ಬದಲಾಗುತ್ತದೆ ಎಂಬುದನ್ನು ವಿವರಿಸಲು ಅವರು ಪ್ರಯತ್ನಿಸುತ್ತಿದ್ದಾಗ ಇದರತ್ತ 
ಹೊರಳಿದರು . ದ್ರವವನ್ನು ಅವರು ಪರಿಪೂರ್ಣ ರಾಸಾಯನಿಕ ಶುದ್ದೀಕರಣಕ್ಕೆ ಒಳಪಡಿಸಿ 
ನಿರ್ವಾತದಲ್ಲಿ ಮತ್ತೆ ಮತ್ತೆ ಆಸವಿಸಿದಾಗಲೂ ನೂತನ ವಿಕಿರಣದ ತೀವ್ರತೆಯಲ್ಲಿ 
ಒಂದಿನಿತು ಕುಂದೂ ಕಂಡುಬರಲಿಲ್ಲ. ಆದ್ದರಿಂದ ಈ ವಿಕಿರಣ ನಾವು ಅಧ್ಯಯನಕ್ಕೆ 
ಆಯು ಕೊಂಡ ಪದಾರ್ಥದ ವಿಶಿಷ್ಟ ಗುಣವೇ ವಿನಾ ಪದಾರ್ಥದಲ್ಲಿ ಹುದುಗಿದ್ದಿರ 
ಬಹುದಾದ ಯಾವುದೇ ಪ್ರತಿದೀಪ್ತಶೀಲ ಅಶುದ್ಧತೆಯ ಪರಿಣಾಮ ಅಲ್ಲ ಎಂದು 
ವೇದ್ಯವಾಯಿತು. ಇದೇ ತರಹದ ವಿದ್ಯಮಾನವನ್ನು ಕೃಷ್ಣನ್ ಕೂಡಬೇರೆ ದ್ರವಗಳಲ್ಲಿ 
ಗಮನಿಸಿದರು (1924 ). ಇದಕ್ಕಿಂತ ತಕ್ಕ ಮಟ್ಟಿಗೆ ಹೆಚ್ಚು ಮೇಲೆದ್ದು ಕಾಣುವ 
ವಿದ್ಯಮಾನವನ್ನು ನಾನು ಬರ್ಫದಲ್ಲೂ ಪ್ರಕಾಶೀಯ ಗಾಜುಗಳಲ್ಲೂ ಗುರುತಿಸಿದೆ. 
ಕಾಂಸ್ಟನ್ ಪರಿಣಾಮದ ಪ್ರಕಾಶೀಯ ರೂಪ 
ಸಹಜವಾಗಿ ನಾವು ಈ ಸಮಸ್ಯಾತ್ಮಕ ವಿದ್ಯಮಾನದ ಉಗಮವನ್ನು ಕುರಿತು 
ಕುತೂಹಲ ತಳೆದೆವು. 1925ರ ಬೇಸಗೆಯಲ್ಲಿ ವೆಂಕಟೇಶ್ವರನ್ ಇದರ ಅನ್ವೇಷಣೆ 
ಯನ್ನು ಪ್ರಯತ್ನಿಸಿದರು. ಬಣ್ಣದ ತೆರೆಗಳಿಂದಸೋಸಲ್ಪಟ್ಟ ಸೂರ್ಯಪ್ರಕಾಶವನ್ನು 
ಅವರು ದ್ರವಗಳ ಮೂಲಕ ಹಾಯಿಸಿ ಆಗ ದೊರೆತ ಚದರಿದ ಬೆಳಕಿನರೋಹಿತವನ್ನು 
ಛಾಯಾಚಿತ್ರೀಕರಿಸಿ ಅಭ್ಯಸಿಸಿದರು . ಆದರೆ ನಿರ್ಣಾಯಕ ಫಲಿತಾಂಶವೇನೂ ಲಭಿಸ 
ಲಿಲ್ಲ . ರಾಮಕೃಷ್ಣರಾಯರು 1926 ಮತ್ತು 1927ರಲ್ಲಿ ಚದರಿಕೆಯ ವಿಧುವೀ 


ಬೆಳಕಿನ ಆಣ ವಿಕ ಚದರಿಕೆ 


00 


ಕರಣವನ್ನು ಅಧ್ಯಯಿಸುತ್ತಿದ್ದಾಗ ಅನಿಲಗಳಲ್ಲೂ ಬಾಷ್ಪಗಳಲ್ಲೂ ಇದೇ ವಿದ್ಯಮಾನದ 
ಇರವಿಗಾಗಿ ಎಚ್ಚರಿಯಿಂದ ನಿರೀಕ್ಷಣೆ ಮಾಡಿದರು . ಆದರೆ ಪ್ರಯೋಜನವಾಗಲಿಲ್ಲ . 
ಕೃಷ್ಣನ್ ಇದೇ ಸಮಸ್ಯೆಯನ್ನು 1927ರ ಕೊನೆಯಲ್ಲಿ ಪುನಃ ಕೈಗೆತ್ತಿಕೊಂಡರು. 
ಅವರ ಅನ್ವೇಷಣೆ ಮುಂದುವರಿಯುತ್ತಿದ್ದಂತೆ ವಿದ್ಯಮಾನದ ನಿಜಸ್ವರೂಪ ಬೇರೆ 
ಒಂದು ಕಡೆಯಿಂದ ಒದಗಿಬಂದಿತು. ಇದೇ ವೇಳೆ ನಮ್ಮ ಆಸಕ್ತಿಯನ್ನು ಕೆರಳಿಸಿದ 
ಸಮಸ್ಯೆಗಳ ಪೈಕಿ ಒಂದೆಂದರೆ ಕಾಚಾಭ ( ಗಾಜಿನಂಥ) ಸ್ಥಿತಿಯನ್ನು ತಳೆಯಬಲ್ಲ 
ಅತ್ಯಂತ ಶ್ಯಾನ ಕಾರ್ಬನಿಕ ದ್ರವಗಳಿಂದಾದ ಪ್ರಕಾಶಚದರಿಕೆಯಲ್ಲಿ ಕಂಡುಬಂದ 
ವರ್ತನೆ ಆಗಿತ್ತು . ವೆಂಕಟೇಶ್ವರನ್ ಇದರ ಅಧ್ಯಯನದಲ್ಲಿ ಉದ್ಯುಕ್ತರಾಗಿದ್ದರು. 
ಅತ್ಯಂತ ಶುದ್ದೀಕೃತ ಗ್ಲಿಸೆರಿನ್ನಿನಪ್ರತಿಚಯದಿಂದ ಚದರಿಸಲ್ಪಟ್ಟ ಸೂರ್ಯಪ್ರಕಾಶದ 
ಬಣ್ಣ ಎಂದಿನ ನೀಲವಲ್ಲದೆ ಉಜ್ವಲ ಹಸಿರೆಂದು ಅವರು ವರದಿಮಾಡಿದರು. ಈ 
ವಿದ್ಯಮಾನ ರಾಮನಾಥನ್ ನೀರು ಮತ್ತು ಆಲ್ಗೊಹಾಲುಗಳಲ್ಲಿ ಆವಿಷ್ಕರಿಸಿದ್ದ 
ವಿದ್ಯಮಾನಕ್ಕೆ ಸದೃಶವಾಗಿದೆ ಎಂದೂ ಆದರೆ ಅದಕ್ಕಿಂತ ಎಷ್ಟೋ ಪಾಲು ಹೆಚ್ಚು 
ತೀವ್ರವಾಗಿದೆ ಎಂದೂ ಆದ್ದರಿಂದ ಸುಲಭವಾಗಿ ಅಭ್ಯಸಿಸಬಹುದಾದದ್ದು ಎಂದೂ 
ತಿಳಿದುಬಂದಿತು. ಇನಿತೂ ಕಾಲಹರಣ ಮಾಡದೆ ನಾವು ಈ ವಿಷಯದ ಬೆಂಬತ್ತಿ 
ದೆವು. ಸೌರರೋಹಿತದ ಅತಿ ಸೀಮಿತ ವಲಯಗಳನ್ನು ಪೋಷಿಸುವ ಶೋಧಕಗಳ 
ಸರಣಿಯನ್ನು ಆಪತಿತ ದೂಲದ ಹಾದಿ ನೇರ ಇರಿಸಿ ಪರೀಕ್ಷೆಗಳನ್ನು ಮಾಡಿದೆವು. 
ಚದರಿಸಲ್ಪಟ್ಟ ಬೆಳಕಿನ ಬಣ್ಣ ಆಪತಿತ ಬೆಳಕಿನ ಬಣ್ಣಕ್ಕಿಂತ ಬೇರೆ ಆಗಿದೆ ಮತ್ತು 
ಅದು ಕೆಂಪಿನ ಸ್ಥಾನಾಂತರಿತವಾಗಿದೆ ಎಂಬುದಾಗಿ ಪ್ರತಿಯೊಂದು ಸಂದರ್ಭದಲ್ಲಿಯೂ 
ವೇದ್ಯವಾಯಿತು. ಆ ವಿಕಿರಣಗಳು ಪ್ರಬಲವಾಗಿ ಧ್ರುವೀಕರಣಗೊಂಡಿದ್ದು ವುಕೂಡ. 
ಇವಿಷ್ಟು ಸಂಗತಿಗಳು ಈ ವಿದ್ಯಮಾನದ ಅನುಭವಜನ್ಯ ಲಕ್ಷಣಗಳಿಗೂ ಕಾಂಪ್ಟನ್ 
ಪರಿಣಾಮಕ್ಕೂ ಸ್ಪಷ್ಟ ಸಾದೃಶ್ಯವಿರುವುದನ್ನು ಸೂಚಿಸಿದುವು. ಚದರಿಕೆಯ 
ಪ್ರಕ್ರಿಯೆಯ ವೇಳೆ ವಿಕಿರಣದ ಅಲೆಯುದ್ದವನ್ನು ವಿಸ್ತಾರಗೊಳಿಸಬಹುದೆಂಬ ಭಾವನೆ 
ಕಾಂಪ್ಪನ್ನನಶೋಧನೆಯ ಪರಿಣಾಮವಾಗಿ ಸುಪರಿಚಿತವಾಗಿತ್ತು . ಗ್ಲಿಸರಿನ್ನನ್ನು 
ಬಳಸಿ ಮಾಡಿದ ವೀಕ್ಷಣೆಗಳಿಂದ ನನಗೆ 1923ರಿಂದಲೂ ನಮ್ಮ ಮುಂದೆ ಒಗಟಾಗಿ 
ನಿಂತಿದ್ದ ವಿದ್ಯಮಾನ ವಾಸ್ತವತಃ ಕಾಂಪ್ಟನ್ ಪರಿಣಾಮಕ್ಕೆ ಸದೃಶವಾದ ಪ್ರಕಾಶೀಯ 
ಪರಿಣಾಮ ಆಗಿರಬಹುದೆಂಬ ಸುಳುಹು ಹೊಳೆಯಿತು. ಈ ಭಾವನೆ ಸಹಜವಾಗಿ 
ಇತರ ಪದಾರ್ಥಗಳನ್ನು ಬಳಸಿ ಇನ್ನಷ್ಟು ಅನ್ವೇಷಣೆ ನಡೆಸುವಂತೆ ನಮಗೆಪ್ರಚೋದನೆ 
ನೀಡಿತು . 
- ಒಟ್ಟಾರೆ ನೂತನ ವಿದ್ಯಮಾನ ಅತಿ ದುರ್ಬಲವಾಗಿತ್ತು . ನಮ್ಮ ಅಧ್ಯಯನ 
ದಲ್ಲಿ ನಮ್ಮನ್ನು ಈ ತನಕ ಕಾಡಿದ್ದ ಪ್ರಧಾನ ಅಡಚಣೆಯಾದರೂ ಇದೇ . 7 - ಇಂಚ್ 
ವಕ್ರೀಕಾರಕ ದೂರದರ್ಶಕವನ್ನು ಪ್ರಸ್ತನಾಭಿ ಮಸೂರದೊಡನೆ ಸಂಯೋಜಿಸಿ 
ಸೂರ್ಯಪ್ರಕಾಶವನ್ನು ಅತ್ಯಧಿಕ ತೀವ್ರತೆಯ ಕೂರ್ಚವಾಗಿ ಸಾಂದ್ರೀಕರಿಸುವುದರ 


ವಿಜ್ಞಾನ ಕರ್ಣಾಟಕ 


ಮೂಲಕ ಈ ಅಡಚಣೆಯನ್ನು ಅಡ್ಡ ಹಾಯ್ದೆ ವು. ಈ ಏರ್ಪಾಡುಗಳ ಜೊತೆಗೆ, 
ಆಪತಿತ ಮತ್ತು ಚದರಿಕೆಗೊಂಡ ದೂಲಗಳ ಹಾದಿಯಲ್ಲಿ ರೂಪಾಂತರಿತ ವಿಕಿರಣ 
ಗಳನ್ನು ಪ್ರತ್ಯೇಕೀಕರಿಸಲು ಪೂರಕ ಪ್ರಕಾಶಶೋಧಕಗಳನ್ನು ಉಪಯೋಗಿಸುವುದರ 
ಮೂಲಕ - 1932ರಲ್ಲಿ ರಾಮನಾಥನ್ ಹೀಗೆ ಮಾಡಿದ್ದರು - ಅವನ್ನು (ರೂಪಾಂತರಿತ 
ವಿಕಿರಣಗಳನ್ನು ) ಬಹಳಷ್ಟು ಸಂಖ್ಯೆಯ ದ್ರವಗಳಲ್ಲಿ ಸುಲಭವಾಗಿ ಗಮನಿಸ 
ಬಹುದೆಂದು ತಿಳಿಯಿತು. ಸಾಕಷ್ಟು ಸಂದರ್ಭಗಳಲ್ಲಿ ಇವು ಪ್ರಬಲವಾಗಿ ಧ್ರುವೀಕರಣ 
ಗೊಂಡಿದ್ದುವು. ಈ ಅನ್ವೇಷಣೆಗಳಲ್ಲಿ ನನಗೆ ಹೆಚ್ಚಿನ ಸಹಾಯ ಒದಗಿಸಿದ ಕೃಷ್ಣನ್ 
ಅದೇ ವೇಳೆ ಈ ವಿದ್ಯಮಾನವನ್ನು ಹಲವಾರು ಕಾರ್ಬನಿಕ ಬಾಷ್ಪಗಳಲ್ಲಿ ಗುರುತಿಸ 
ಬಹುದೆಂದು ಕಂಡುಕೊಂಡರು . ಇಷ್ಟೇ ಅಲ್ಲ, ಅವುಗಳಿಂದ ಬಂದ ರೂಪಾಂತರಿತ 
ವಿಕಿರಣಗಳ ಧ್ರುವೀಕರಣ ಸ್ಥಿತಿಯನ್ನು ಕಣ್ಣುಗಳಿಂದ ನೋಡಿ ನಿರ್ಧರಿಸುವಲ್ಲಿ 
ಯಶಸ್ವಿಯೂ ಆದರು . Co , ಮತ್ತು ಅನಂಥ ಸಂಪೀಡಿತ ಅನಿಲಗಳು , ಸ್ಪಟಿಕ 
ರೂಪದ ಬರ್ಫ ಮತ್ತು ಪ್ರಕಾಶೀಯ ಗಾಜುಗಳು ಕೂಡ ರೂಪಾಂತರಿತ ವಿಕಿರಣ 
ಗಳನ್ನು ಪ್ರದರ್ಶಿಸುವುದಾಗಿ ಕಂಡುಬಂದಿತು. ಪ್ರಸಕ್ತ ವಿದ್ಯಮಾನ ನಿಜಕ್ಕೂ 
ಕಾಂಪ್ಪನ್ ಪರಿಣಾಮಕ್ಕೆ ಸದೃಶವಾದ ಬೆಳಕಿನ ಚದರಿಕೆಯ ಒಂದು ಪ್ರಭೇದ 
ಎಂಬುದನ್ನು ಈ ವೀಕ್ಷಣೆಗಳು ಸಂದೇಹಾತೀತವಾಗಿ ಶ್ರುತಪಡಿಸಿದುವು . . . . 


ಪರಿಣಾಮದ ಅರ್ಥನಿರ್ಣಯ 
ಈ ಪ್ರಯೋಗದಿಂದ ಬೆಳಕಿಗೆ ಬಂದ ಪರಿಣಾಮಗಳನ್ನು ಅರ್ಥವಿಸಲು ಕಾಂಪ್ಪನ 
ಸಂರಕ್ಷಣ ತ ಉಪಯುಕ್ತವಾದಾಗೂ ವೀಕ್ಷಿತ ವಿದ್ಯಮಾನಗಳನ್ನು ವಿವರಿಸಲು 
ಸ್ವತಃ ಇದು ಸಾಕಾಗದು ಎಂಬ ಅಂಶವನ್ನು ಒತ್ತಿ ಹೇಳಬೇಕಾದದ್ದು ಅಪೇಕ್ಷಣೀಯ . 
ಆಣವಿಕ ರೋಹಿತಗಳ ಅಧ್ಯಯನದಿಂದ ಚೆನ್ನಾಗಿ ತಿಳಿದಿರುವಂತೆ ಅನಿಲಾಣುವೊಂದಕ್ಕೆ 
ಏರುತ್ತಿರುವ ಪರಿಮಾಣದ ದರ್ಜೆಗಳಿರುವ ಶಕ್ತಿಯ ನಾಲ್ಕು ಭಿನ್ನ ಪ್ರಭೇದಗಳಿವೆ : 
ಇವು ಸರಳ ರೇಖೀಯ ಚಲನೆಗೆ, ಅವರ್ತನೆಗೆ, ಕಂಪನಕ್ಕೆ ಮತ್ತು ಎಲೆಕ್ಟ್ರಾನಿಕ್ 
ಉದ್ರೇಕಕ್ಕೆ ಸಂಬಂಧಿಸಿದವು. ಇವುಗಳ ಪೈಕಿ ಮೊದಲಿನದರ ವಿನಾ ಪ್ರತಿಯೊಂದೂ 
ಕ್ಯಾಂಟೀಕೃತವಾಗಿದೆ. ಕ್ಯಾಂಟೀಕೃತವಾದವನ್ನು ಕ್ವಾಂಟಮ್ ಸಂಖ್ಯೆಗಳ ವಿಸ್ತ್ರತ 
ಶ್ರೇಣಿಯಲ್ಲಿ ಪೂರ್ಣಾಂಕಗಳಿಂದ ಪ್ರತಿನಿಧಿಸಬಹುದು. ಆದ್ದರಿಂದ ಯಾವುದೇ ಅಣುವಿನ 
ಸಂಚಿತ ಶಕ್ತಿ ಬಲು ದೊಡ್ಡ ಸಂಖ್ಯೆಯಲ್ಲಿರುವ ಸಾಧ್ಯ ಮೌಲ್ಯಗಳ ಪೈಕಿ ಯಾವುದೇ 
ಒಂದನ್ನು ಪಡೆಯಬಹುದು. ಅಣುವಿಗೂ ಕ್ಯಾಂಟಮ್ಮಿಗೂ ನಡುವೆ ಸಂಭವಿಸುವ 
ಸಂಘಟನೆಯಲ್ಲಿ ಶಕ್ತಿ ವಿನಿಮಯವಾಗುವುದೆಂದು ಭಾವಿಸಿದರೆ ಮತ್ತು ನಮ್ಮ ಚಿಂತನೆ 
ಯನ್ನು ಅಣುವಿನ ಅಂತಿಮ ಶಕ್ತಿ ಆಪತಿತ ಕ್ಯಾಂಟಮ್ಮಿನ ಶಕ್ತಿಗಿಂತ ಕಡಿಮೆ 
ಆಗಿರುವಂಥ ಸಂದರ್ಭಗಳಿಗೆ ಸೀಮಿತವಾಗಿಸಿದರೆ ಆಗ , ಚದರಿಸಲ್ಪಟ್ಟ ಬೆಳಕಿನ 
ರೋಹಿತದಲ್ಲಿ ಬಲು ಹೆಚ್ಚು ಸಂಖ್ಯೆಯ ನೂತನ ರೇಖೆಗಳು ಇರಬೇಕು ಮತ್ತು 


ಬೆಳಕಿನ ಆಣವಿಕ ಚದರಿಕೆ 


0. 


ವಸ್ತುತಃ ಈ ರೋಹಿತ ತನ್ನ ಸಂಕೀರ್ಣತೆಯಲ್ಲಿ ಬೆಳಕಿನ ಉತ್ಸರ್ಜನೆ ಯಾ 
ಅವಶೋಷಣೆಯಲ್ಲಿ ಗಮನಿಸಲಾಗುವ ಪಟ್ಟ ರೋಹಿತಕ್ಕೆ ಪ್ರತಿಸ್ಪರ್ಧಿ ಆಗಬೇಕು 
ಎಂಬ ಫಲಿತಾಂಶಕ್ಕೆ ಬರುತ್ತೇವೆ, ವಾಸ್ತವವಾಗಿ ನಾವು ಏನನ್ನು ವೀಕ್ಷಿಸಿದ್ದೇವೋ 
ಅದಕ್ಕಿಂತ ತೀರ ಬೇರೆಯಾದ ಏನನ್ನೂ ಈ ಮೇಲಿನ ಚಿತ್ರದಿಂದ ಊಹಿಸಲು ಸಾಧ್ಯ 
ನಾಗುವುದಿಲ್ಲ. ಪ್ರಯೋಗದಿಂದ ಪ್ರಕಟವಾದ ಅತ್ಯಂತ ಗಮನಾರ್ಹ ಲಕ್ಷಣವೆಂದರೆ 
ಬೆಳಕಿನ ಚದರಿಕೆಯಲ್ಲಿ ಜಟಿಲ ಬಹುಪರಮಾಣವಿಕ ಅಣುಗಳ ರೋಹಿತದಲ್ಲಿ ಕೂಡ 
ಕಂಡುಬಂದ ಸುಂದರ ಸರಳತೆ - ಅವುಗಳ ಉತ್ಸರ್ಜನ ಅಥವಾ ಅವಶೋಷಣ 
ರೋಹಿತಗಳೊಡನೆ ಹೋಲಿಸಿದಾಗ ಈ ಸರಳತೆಯ ವೈದೃಶ್ಯ ಎದ್ದು ತೋರುತ್ತಿತ್ತು . 
ಈ ಸರಳತೆಯೇ ಬೆಳಕಿನ ಚದರಿಕೆಯ ಅಧ್ಯಯನಕ್ಕೆ ಅದರ ವಿಶೇಷ ಮಹತ್ವವನ್ನೂ 
ಮೌಲ್ಯವನ್ನೂ ನೀಡಿರುವುದಾಗಿದೆ. ವಾಸ್ತವಿಕವಾಗಿ ಗಮನಿಸಲಾದ ಪರಿಣಾಮ 
ವನ್ನು ಸಂರಕ್ಷಣ ತತ್ತ್ವಗಳ ಅಧ್ಯಯನದಿಂದ ಮುಂದಾಗಿ ನಿರೀಕ್ಷಿಸುವುದು ಸಾಧ್ಯ 
ವಾಗುತ್ತಿರಲಿಲ್ಲವೆಂಬುದು ಸ್ಪಷ್ಟವಾಗಿದೆ. 

ಇತ್ಯ ನೀಲ್ಸ್ ಬೋರ್‌ಅವರಿಂದ ಪ್ರತಿಪಾದಿಸಲ್ಪಟ್ಟ ಕ್ವಾಂಟಮ್ ಮತ್ತು 
ಅಭಿಜಾತ ಸಿದ್ದಾಂತಗಳ ನಡುವಿನ ಸಂವಾದಿತ್ವದ ಸಾರ್ವತ್ರಿಕ ತತ್ಯ ವಾಸ್ತವ 
ವಿದ್ಯಮಾನಗಳನ್ನು ಕುರಿತಂತೆ ನೈಜ ಒಳನೋಟ ಪಡೆಯಲು ನೆರವಾಗುತ್ತದೆ. 
ಯಾವುದೇ ಅಣು ಚಲಿಸುತ್ತಿರುವಾಗ - ಕಂಪನವಾಗಿರಬಹುದು, ಆವರ್ತನೆಯಾಗಿರ 
ಬಹುದು - ಅದು ಬೆಳಕನ್ನು ಚದರಿಸಿದರೆ ಚದರಿಸಲ್ಪಟ್ಟ ವಿಕಿರಣಗಳು ಆಪತಿತ ಅಲೆ 
ಗಳಿಂದ ಭಿನ್ನವಾದ ಕೆಲವು ಆವರ್ತಾಂಕಗಳನ್ನು ಒಳಗೊಂಡಿರಬಹುದೆಂದು ಬೆಳಕಿನ 
ಚದರಿಕೆಯನ್ನು ಕುರಿತ ಅಭಿಜಾತ ಸಿದ್ದಾಂತದಿಂದ ತಿಳಿಯುತ್ತೇವೆ. ಅನೇಕ ಅಂಶ 
ಗಳಲ್ಲಿ ಅಭಿಜಾತ ಚಿತ್ರ ವಾಸ್ತವವಾಗಿ ಪ್ರಯೋಗಗಳಲ್ಲಿ ಕಾಣುವ ಚಿತ್ರಕ್ಕೆ 
ಆಶ್ಚರ್ಯಕರವೆನಿಸುವಷ್ಟರ ಮಟ್ಟಿಗೆ ಸದೃಶವಾಗಿದೆ. ಉದಾಹರಣೆಗೆ ವೀಕ್ಷಿತ 
ಆವರ್ತಾಂಕಪಲ್ಲಟಗಳು ಭಿನ್ನ ಪರಿಮಾಣದ ದರ್ಜೆಗಳ ಮೂರು ವರ್ಗಗಳಿಗೆ - ಸರಳ 
ರೇಖಾತ್ಮಕ, ಆವರ್ತಕ ಮತ್ತು ಕಂಪನಾತ್ಮಕ - ಏಕೆ ಕೆಡೆಯುತ್ತವೆ ಎಂಬುದನ್ನು 
ಇದು ವಿವರಿಸುತ್ತದೆ. ವೀಕ್ಷಿತ ಆಯ್ಕೆ ನಿಯಮಗಳನ್ನು ಇದು ವಿವರಿಸುತ್ತದೆ : 
ಉದಾಹರಣೆಗೆ, ಚದರಿಸಲ್ಪಟ್ಟ ಬೆಳಕಿನಿಂದ ನಿಗಮಿಸಲಾದ ಕಂಪನಾವರ್ತಾಂಕಗಳು 
ಉತ್ಸರ್ಜನ ಮತ್ತು ಅವಶೋಷಣ ರೋಹಿತಗಳಲ್ಲಿ ಎದ್ದು ತೋರುವ ಅಧಿಸ್ವರಕ 
ಗಳನ್ನೂ ಸಂಯೋಜನೆಗಳನ್ನೂ ಒಳಗೊಳ್ಳದೆ ಕೇವಲ ಮೂಲಗಳನ್ನು ಮಾತ್ರ ಏಕೆ 
ಒಳಗೊಂಡಿವೆ ಎಂಬಂಥವನ್ನು , ಅಭಿಜಾತ ಸಿದ್ದಾಂತ ಇನ್ನೂ ಮುಂದೆ ಹೋಗ 
ಬಲ್ಲದು ಮತ್ತು ಮಾರ್ಪಟ್ಟ ಆವರ್ತಾಂಕದ ವಿಕಿರಣಗಳ ತೀವ್ರತೆ ಮತ್ತು 
ಧ್ರುವೀಕರಣದ ಬಗ್ಗೆ ನನಗೊಂದು ಸ್ಕೂಲ ಸೂಚನೆಯನ್ನೂ ಕೊಡಬಲ್ಲದು. 
ಹೀಗಿದ್ದಾಗ್ಯೂ ಅಭಿಜಾತ ಚಿತ್ರ ವಿದ್ಯಮಾನಗಳ ಗುಣಾತ್ಮಕ ವಿವರಣೆಯನ್ನಾದರೂ 
ಕೊಡುವಂತಾಗಲು ಅದನ್ನು ಅಗತ್ಯಾಂಶಗಳಲ್ಲಿ ಮಾರ್ಪಡಿಸಬೇಕು. ಹೀಗಾಗಿ 
ಕ್ವಾಂಟಮ್ ತತ್ವಗಳ ನೆರವನ್ನು ಯಾಚಿಸುವುದು ಅವಶ್ಯವಾಗಿದೆ. 


ವಿಜ್ಞಾನ ಕರ್ಣಾಟಕ 
ಪರಿಣಾಮದ ಮಹತ್ 

ವಿದ್ಯಮಾನದ ಸಾರ್ವತ್ರಿಕತೆ, ಪ್ರಾಯೋಗಿಕ ತಂತ್ರದ ಸೌಕರ್ಯ ಹಾಗೂ 
ಲಭ್ಯ ರೋಹಿತಗಳ ಸರಳತೆ ಇವು ಈ ಪರಿಣಾಮವನ್ನು ಭೌತ ಹಾಗೂ ರಸಾಯನ 
ವಿಜ್ಞಾನಗಳಲ್ಲಿನ ವಿಶಾಲ ವ್ಯಾಪ್ತಿಯ ಸಮಸ್ಯೆಗಳ ಪರಿಹಾರ ದೊರಕಿಸಲು ಒಂದು 
ಪ್ರಾಯೋಗಿಕ ಸೌಲಭ್ಯವಾಗಿ ಉಪಯೋಗಿಸಲು ಅನುವಾಗಿವೆ. ಈ ವಾಸ್ತವ 
ಸಂಗತಿಯೇ ನಿಜಕ್ಕೂ ಈ ಪರಿಣಾಮದ ಪ್ರಧಾನಾಂಶವೆನ್ನಬಹುದು. ರೋಹಿತ 
ಗಳಿಂದ ನಿರ್ಧರಿಸಲ್ಪಟ್ಟ ಆವರ್ತಾಂಕ ವ್ಯತ್ಯಾಸಗಳು , ಅವುಗಳಲ್ಲಿ ಕಂಡುಬರುವ 
ರೇಖೆಗಳ ಅಗಲ ಹಾಗೂ ಲಕ್ಷಣ ಮತ್ತು ಚದರಿಸಲ್ಪಟ್ಟ ವಿಕಿರಣಗಳ ತೀವ್ರತೆ 
ಮತ್ತು ಧ್ರುವೀಕರಣ ಸ್ಥಿತಿ ಇವು ನಮಗೆ ಚದರಿಸುವ ಪದಾರ್ಥದ ಅಂತಿಮ ರಚನೆಯ 
ಬಗ್ಗೆ ಒಂದು ಒಳನೋಟ ಪಡೆಯಲು ನೆರವಾಗುತ್ತವೆ. ರೋಹಿತಗಳಲ್ಲಿನ ಈ ಲಕ್ಷಣ 
ಗಳನ್ನು ಉಷ್ಣತೆ ಹಾಗೂ ಸಂಚಿತ ವಸ್ತುವಿನ ಸ್ಥಿತಿ ಇಂಥ ಭೌತ ಪರಿಸ್ಥಿತಿಗಳೂ 
ಮಿಶ್ರಣ, ದ್ರಾವಣ , ಆಣವಿಕ ಸಂಯೋಜನೆ ಮತ್ತು ಪಾಲಿಮೆರೀಕರಣ ಇಂಥ 
ಭೌತರಾಸಾಯನಿಕ ಪರಿಸ್ಥಿತಿಗಳೂ ಖಾತ್ರಿಯಾಗಿ, ಅಲ್ಲದೆ ಇವುಗಳೊಂದಿಗೆ 
ರಾಸಾಯನಿಕ ಸಂಯೋಜನೆ ಸಾಧಾರಣವಾಗಿ, ಪ್ರಭಾವಿಸುತ್ತವೆ ಎಂಬುದಾಗಿ 
ಪ್ರಾಯೋಗಿಕ ಸಂಶೋಧನೆ ತೋರಿಸಿಕೊಟ್ಟಿದೆ. ರೋಹಿತದರ್ಶಕದ ಈ ನೂತನ 
ಕ್ಷೇತ್ರ ದ್ರವ್ಯರಚನೆಯನ್ನು ಕುರಿತಂತೆ ಇರುವ ಸಮಸ್ಯೆಗಳ ಅಧ್ಯಯನದ ಬಗ್ಗೆ 
ವಸ್ತುತಃ ಅನಿರ್ಬಂಧಿತ ಅವಕಾಶಗಳನ್ನು ಒದಗಿಸುವುದೆಂಬ ಅಂಶ ಅನುಗತವಾಗು 
ಇದೆ. ಬೆಳಕಿನ ಸ್ವಭಾವದ ಹಾಗೂ ಬೆಳಕು ಮತ್ತು ದ್ರವ್ಯ ಇವುಗಳ ನಡುವಿನ 
ಅಂತರಕ್ರಿಯೆಯ ಬಗ್ಗೆ ಇದು ನಮ್ಮನ್ನು ಹೆಚ್ಚಿನ ತಿಳಿವಳಿಕೆಯತ್ತ ಒಯ್ಯುವುದೆಂಬು 
ದಾಗಿ ಆಶಿಸಬಹುದು. 

ಕನ್ನಡಾನುವಾದ : ಜಿ ಟಿ ನಾರಾಯಣರಾವ್ 


ಎಚ್ , ಸಂಜೀವಯ್ಯ 


ಕಾಂಪ್ಟನ್ ಪರಿಣಾಮ ಮತ್ತು ರಾಮನ್ ಪರಿಣಾಮ 
ಒಂದು ಲಘುಪರಿಚಯ 


ಎಕ್ಸ್ - ಕಿರಣಗಳು ಯಾವುದೆ ಒಂದು ದ್ರವ್ಯ ಮಾಧ್ಯಮದ ಮೂಲಕ ಹಾಯುವಾಗ 
ಹೀರಿಕೆಗೆ ಮತ್ತು ಚದುರಿಕೆಗೆ ಒಳಗಾಗುತ್ತವೆ. ವಿದ್ಯುತ್ಕಾಂತೀಯ ಅಲೆ ಸಿದ್ದಾಂತದ 
ಪ್ರಕಾರ ಈ ಚದುರಿಕೆ ಸಂಭವಿಸುವುದು ಮಾಧ್ಯಮದಲ್ಲಿರುವ ಎಲೆಕ್ಟ್ರಾನುಗಳು ವಿದ್ಯುತ್ 
ಸದಿಶದ ಪ್ರಭಾವಕ್ಕೆ ಗುರಿಯಾಗಿ ಕಂಪಿಸುವುದರಿಂದ, ಕಂಪಿಸುವ ಎಲೆಕ್ಟ್ರಾನುಗಳು 
ಹೊರಸೂಸುವ ಅಲೆಗಳ ಕಂಪನಾಂಕ ಪತಿತ ಕಿರಣಗಳ ಕಂಪನಾಂಕಕ್ಕೆ ಸಮನಾಗಿರು 
ತದೆ. ಮೆದು ಎಕ್ಸ್ - ಕಿರಣಗಳ ಚದುರಿಕೆಗೆ ಸಂಬಂಧಪಟ್ಟ ಪ್ರಯೋಗಗಳು 
ವಿದ್ಯುತ್ಕಾಂತೀಯ ಅಲೆ ಸಿದ್ದಾಂತದ ನಿಲುವಿಗೆ ಸಮರ್ಥನೆ ಒದಗಿಸಿಕೊಟ್ಟವು. 

ಆರ್ಥರ್ ಎಚ್ . ಕ್ಯಾಂಪ್ಟನ್ ಅವರು ಎಕ್ಸ್ - ಕಿರಣಗಳ ಚದುರಿಕೆ ಪ್ರಯೋಗ 
ಗಳನ್ನು ನಡೆಸಿದಾಗ ವಿದ್ಯುತ್ಕಾಂತೀಯ ಅಲೆ ಸಿದ್ದಾಂತದ ಭವಿಷ್ಯ ನುಡಿಗೆ ವಿರುದ್ಧವಾದ 
ವಿದ್ಯಮಾನಗಳನ್ನು ಕಂಡರು. ಚದುರಿದ ಕಿರಣಗಳಲ್ಲಿ ಪತನ ಕಿರಣಕ್ಕೆ ಸುಸಂಗತ 


ho', hile 


h , V / 


A 


_ 


- 


- 


ಚಿತ್ರ 1 , ಬೆಳಕಿನ ಕ್ಯಾ೦ಟ (ಫೋಟಾನ ) ಮತ್ತು ಎಲೆಕ್ಟ್ರಾನುಗಳ ಕಾಂಪ್ಟನ್ 

ಡಿಕ್ಕಿ ಯ ನಿರೂಪಣೆ 


ವಿಜ್ಞಾನ ಕರ್ಣಾಟಕ 


ವಾದ ಭಾಗ ಇರುವುದರ ಜೊತೆಗೆ ಅಸಂಗವಾದ ಭಾಗವೂ ಇದ್ದಿತು. ಅಸಂಗತವಾದ 
ಕಿರಣಗಳ ಕಂಪನಾಂಕ ಪತನ ಕಿರಣಗಳ ಕಂಪನಾಂಕಕ್ಕಿಂತ ಕಡಿಮೆ ಇರುತ್ತದೆ. 
ಅಂದರೆ ಪತನ ಕಿರಣ ಮತ್ತು ಗುರಿ ಎಲೆಕ್ಟ್ರಾನುಗಳ ನಡುವೆ ಸಂಭವಿಸುವ ಡಿಕ್ಕಿಯಲ್ಲಿ 
ಎಲೆಕ್ಟ್ರಾನು ಹಿನ್ನೆಗೆದು ಚಲನಶಕ್ತಿಯನ್ನು ಪಡೆಯುತ್ತದೆ ಎಂದಾಯಿತು. ಇಂಥ 
ಡಿಕ್ಕಿ ಕಣ - ಕಣಗಳ ನಡುವೆ ಸಂಭವಿಸುವ ದಿಕ್ಕಿಗೆ ಅನುರೂಪವಾಗಿದೆ. ಇದರ 
ವಿವರಣೆಗೆ ಬೆಳಕಿನ ಕ್ಯಾಂಟಮ್ ಸಿದ್ದಾಂತದ ನೆರವು ಅನಿವಾರ್ಯ. 

ಚಿತ್ರ . 1ರಲ್ಲಿ ಕಾಂಪ್ಟನ್ ಡಿಕ್ಕಿಯ ನಿರೂಪಣೆಯನ್ನು ಕಾಣಬಹುದು. hy 
ಶಕ್ತಿ ಮತ್ತು tv /c ಆವೇಗವುಳ್ಳ ಬೆಳಕಿನ ಒಂದು ಕ್ಯಾಂಟ ಸ್ಥಿರಸ್ಥಿತಿಯಲ್ಲಿರುವ ಗುರಿ 
ಎಲೆಕ್ಟ್ರಾನಿಗೆ ಡಿಕ್ಕಿ ಹೊಡೆದಿದೆ. ಇಲ್ಲಿ h ಪ್ಲಾಂಕನ ನಿಯತಾಂಕ, v ಕಿರಣದ 
ಕಂಪನಾಂಕ ಮತ್ತು C ನಿರ್ವಾತದಲ್ಲಿ ಬೆಳಕಿನ ವೇಗ, ಚದುರಿದ ಕ್ಯಾಂಟದ ಶಕ್ತಿ 
ಮತ್ತು ಆವೇಗಕ್ರಮವಾಗಿ hy' ಮತ್ತು hy² , 9 ಚದುರಿಕೆಕೋನಮತ್ತು P 
ಎಲೆಕ್ಟ್ರಾನಿನ ಹಿನ್ನೆಗೆತ ಆವೇಗ, ಈಗ ಶಕ್ತಿ ಮತ್ತು ಆವೇಗ ನಿತ್ಯತ್ವ ನಿಯಮಗಳಿಂದ 

- hy + ime c == hy' + vpec² + m²c4 
ಮತ್ತು 

- - - - - > > 

hv/ c = hv' ]c + p 
ಎಂದು ಬರೆಯ ಬಹುದು. ಸಮೀಕರಣ ( 2) ರಿಂದ 


- 2 


_ pe = hy / c - hy'] c 
ಎಂದು ಗ್ರಹಿಸಬಹುದು. ಈ ಸಮೀಕರಣದ ಎರಡೂ ಕಡೆ ಇರುವ ಪದಗಳ ಡಾಟ್ 
ಗುಣಲಬ್ದವನ್ನು ತೆಗೆದುಕೊಂಡು 

p³ = ( hv /c) 2 + ( hv' ]c) - 2 ( hv / c) ( hv ']c) cos 8 4 
1 ಎಂದು ಬರೆಯ ಬಹುದು. ಸಮೀಕರಣ (1 ) ಮತ್ತು ( 4) ರಿಂದ 

- X - X = h (1 - Cos 8 ) 
ಅಥವ | 

* d) = hc ( l - cos 0) . 
ಎಂದು ಬರೆಯಬಹುದು . ಇಲ್ಲಿ ' = c/ v' ಚದುರಿದ ಕಿರಣದ ತರಂಗ ದೂರ. 
ಮತ್ತು A = c/ v ಪತನ ಕಿರಣದ ತರಂಗ ದೂರ, ಸೀ = h / me c ಎಲೆಕ್ಟ್ರಾನಿನ 
ಕಾಂಪ್ಟನ್ ತರಂಗದೂರ ಮತ್ತು me ಎಲೆಕ್ಟ್ರಾನಿನ ಸ್ಥಿರಸ್ಥಿತಿ ಇವ್ಯಾಂಶ . ಅನೇಕ 
ಪ್ರಯೋಗಗಳು ಸಮೀಕರಣ (5) ರ ನೈಜತೆಯನ್ನು ಸಾಬೀತು ಮಾಡಿವೆ. 


ಕಾಂಪ್ಪನ್ ಪರಿಣಾಮ ಮತ್ತು ರಾಮನ್ ಪರಿಣಾಮ - 


ಸಮೀಕರಣ ( 5) ರಿಂದ 6 = 0 ಆದರೆ d) = 0 ಎಂದೂ , 8 = 180° 
ಆದರೆ d = 2 c ಎಂದು ತಿಳಿಯುತ್ತದೆ. ಅಂದರೆ ಕಾಂಪ್ಟನ್ ಚದುರಿಕೆಯಲ್ಲಿ 
ಪತನ ಕಿರಣದ ತರಾಂಗಾಂತರ ಚದುರಿದ ಕಿರಣದ ತರಂಗಾಂತರಕ್ಕಿಂತ ಕಡಿಮೆ 
ಇರುತ್ತದೆಂಬುದು ಸಿದ್ದವಾಗುತ್ತದೆ ಎಂದಾಯಿತು. ( ಸಿ ಬೆಳಕಿನ ತರಂಗ ಸ್ವಭಾವ 
ನನ್ನೂ … ಅದರ ಕಣ ಸ್ವಭಾವವನ್ನೂ ಪ್ರತಿ ಬಿಂಬಿಸುವುದನ್ನು ಇಲ್ಲಿ ಗಮನಿಸಬೇಕು.) 
ರಾಮನ್ ಚದುರಿಕೆಯಲ್ಲಿ ಪತನ ಕಿರಣದ ತರಂಗಾಂತರಕ್ಕಿಂತ ಚದುರಿದ 
ಕಿರಣಗಳ ತರಂಗಾಂತರ ಹೆಚ್ಚಾಗಿಯು ಇರಬಹುದು. ಈ ವಿಷಯವನ್ನು ಚೆನ್ನಾಗಿ 
ಗ್ರಹಿಸಲು ಇಲ್ಲಿ ಪ್ರಯತ್ನಿಸುವುದು ಲಾಭದಾಯಕ. 

ದೃಶ್ಯ ಬೆಳಕನ್ನು ಅಣುಗಳು ಚದುರಿಸುವಾಗ ಗುರಿ ಅಣು ಉದ್ರಿಕ್ತ ಸ್ಥಿತಿಗೆ 
ಹೋಗಬಹುದು. ಆಗ ಚದುರಿದ ಕ್ಯಾಂಟದ ಶಕ್ತಿ ಸಹಜವಾಗಿಯೆ ಪತನ ಕ್ಯಾಂಟದ 
ಶಕ್ತಿಗಿಂತ ಕಡಿಮೆಯಾಗುತ್ತದೆ. ಅಂದರೆ ಚದುರಿದ ಕಿರಣದ ತರಂಗಾಂತರ ಪತನ 
ಕಿರಣದ ತರಂಗಾಂತರಕ್ಕಿಂತ ಹೆಚ್ಚಾಗಿರುತ್ತದೆ. ಗುರಿ ಅಣು ಮೊದಲೆ ಉದ್ರಿಕ್ತ ಸ್ಥಿತಿ 
ಯಲ್ಲಿದ್ದು ಪತನ ಕ್ಯಾಂಟವನ್ನು ಚದುರಿಸಿದಮೇಲೆ ಅದು ಭೂಸ್ಥಿತಿಗೆ ಬಂದರೆ ಸಹಜ 
ವಾಗಿಯೆ ಚದುರಿದ ಕ್ಯಾಂಟದ ಶಕ್ತಿ ಪತನ ಕ್ಯಾಂಟದ ಶಕ್ತಿಗಿಂತ ಹೆಚ್ಚಾಗಿರುತ್ತದೆ. 
ಅಂದರೆ ಚದುರಿದ ಕಿರಣದ ತರಂಗಾಂತರ ಸತನ ಕಿರಣದ ತರಂಗಾಂತರಕ್ಕಿಂತ ಕಡಿಮೆ 
ಯಾಗುತ್ತದೆ. 
ಪತನ ಮತ್ತು ಚದುರಿದ ಕ್ಯಾಂಟಗಳ ಶಕ್ತಿಗಿರುವ ಸಂಬಂಧವನ್ನು 

hv = hvo + AE 
ಎಂದು ಬರೆಯಬಹುದು, ( hy ) ಪತನ ಕ್ಯಾಂಟದ ಶಕ್ತಿ , ( hv ) ಚದುರಿದ 
ಕ್ಯಾಂಟದ ಶಕ್ತಿ ಮತ್ತು AE ಕಣದ ಎರಡು ಶಕ್ತಿ ಸ್ವರಗಳ ನಡುವಿನ ಶಕ್ತಿ ಅಂತರ . 
ರೋಹಿತದಲ್ಲಿ ( hy + AE) ಶಕ್ತಿಗೆ ಸಂಬಂಧಿಸಿದ ಗೆರೆಗಳು ಮೂಲ ಗೆರೆಗಳ ಎಡ 
ಪಾರ್ಶ್ವದಲ್ಲಿ ಕಾಣಿಸಿಕೊಳುತ್ತವೆ. ಇವುಗಳನ್ನು ವಿರೋಧಿ ಸೊಕ್ಸ್ ಗೆರೆಗಳು 
ಎಂದು ಕರೆಯುತ್ತಾರೆ. ಕಡಿಮೆ ಶಕ್ತಿಗೆ ಸಂಬಂಧಿಸಿದ ಗೆರೆಗಳು ಮೂಲ ಗೆರೆಗಳ ಬಲ 
ಪಾರ್ಶ್ವದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇವುಗಳನ್ನು ಸ್ಪೆಕ್ಸ್ ಗೆರೆಗಳು ಎಂದು ಕರೆಯು 
ತ್ತಾರೆ. ಸಾಮಾನ್ಯವಾಗಿ ವಿರೋಧಿಸ್ಟೋಕ್ಸ್ ಗೆರೆಗಳು ಸ್ಟೋಕ್ಸ್ ಗೆರೆಗಳಿಗಿಂತ 
ತುಸು ಮಸುಕಾಗಿರುತ್ತವೆ, 

ಸಮೀಕರಣ ( 6) ರಲ್ಲಿ AE ಅಣುವಿನ ಸ್ಪಂದನ ( vibrational) ಅಥವಾ 
ಆವರ್ತನ ( rotational) ಚಲನೆಗೆ ಸಂಬಂಧಪಟ್ಟುದು. ಅಣುವಿನ ಸ್ಪಂದನ ಮತ್ತು 
ಆವರ್ತನ ಚಲನೆಗಳು ಕ್ಯಾಂಟೀಕರಣಗೊಂಡಿರುವುದನ್ನು ರಾಮನ್ ಪರಿಣಾಮ ಸ್ಪಷ್ಟ 


1 ಮೈಸೂರು ವಿಶ್ವವಿದ್ಯಾನಿಲಯದ ಭೌತಶಾಸ್ತ್ರ ವಿಭಾಗದಲ್ಲಿ ನಡೆಸಿದ ಪ್ರಯೋಗಗಳೂ 
ಸಮೀಕರಣ ( 6 ) ನ್ನು ಸ್ಥಿರಪಡಿಸಿವೆ, ಸ೦ , 


ವಿಜ್ಞಾನ ಕರ್ಣಾಟಕ 


ವಾಗಿ ತಿಳಿಸುತ್ತದೆ. ಚಿತ್ರ 2 ರಲ್ಲಿ CCLನ ಸ್ಪಂದನ ರಾಮನ್ ರೋಹಿತವನ್ನೂ 
Nನ ಆವರ್ತನ ರೋಹಿತವನ್ನೂ ನೋಡಬಹುದು. 


( 6 ) 


ಚಿತ್ರ 2 . ( a) CCL ಸ್ಪಂದನ ರಾಮನ್ ರೋಹಿತ, ಎಡಗಡೆ ಮರು 
ಮುಸುಕಾದ ವಿರೋಧಿಸೆಕ್ಸ್ ಗೆರೆಗಳಾ ಬಲಗಡೆ ಪ್ರಖರವಾದ ಮೂರುಸೊಕ್ಕೆ 
ಗೆರೆಗಳೂ ಇವೆ . ( b ) N , ಆವರ್ತನ ರಾಮನ್ ರೋಹಿತ : ಇಲ್ಲಿ ವಿರೋಧಿಸೊಕ್ಕೆ 
ಮುತ್ತು ಸೆಕ್ಸ್ ಗೆರೆ ಗಳ ತೀವ್ರತೆ ಸೃಲ್ಪ ಹೆಚ್ಚು ಕಡಿಮೆ ಸರಿಸಮವಾಗಿದೆ , ( ಪ್ರಧಾನಿ 
ಗೆರೆಯ ಬಳಿ ಉಪಗೆರೆಗಳೂ ಇವೆ, ಕ್ರಮವಾಗಿ ಪ್ರಧಾನ ಗೆರೆಗಳಿಗೆ ಸಂಬಂಧಪಟ್ಟ 
ತರಂಗಾಂತರಗಳು 4358 Å ಮತ್ತು 2536 À ( ಎರಡೂ ಪಾದರಸದ ಗೆರೆಗಳು) , 


- ಕಾಂಪ್ಪನ್ ಪರಿಣಾಮು ( 1919) ಮತ್ತು ರಾಮನ್ ಪರಿಣಾಮ (1928 
ಎರಡೂ ಬೆಳಕಿನ ಕ್ಯಾಂಟಮ್ ಸಿದ್ದಾಂತವನ್ನು ಸ್ಥಿರಪಡಿಸುತ್ತವೆ. ಆದುದರಿಂದ 
ಈ ಪರಿಣಾಮಗಳ ಆವಿಷ್ಕಾರ ಆಧುನಿಕ ಭೌತವಿಜ್ಞಾನದಲ್ಲಿ ಪ್ರತಿಷ್ಠಿತ ಸ್ಥಾನವನ. 
ಪಡೆದಿರುವುದು. ಬೆಳಕಿನ ಕ್ಯಾಂಟಮ್ ಸಿದ್ದಾಂತವನ್ನು ಸ್ಥಿರಪಡಿಸುವಲ್ಲಿ ಮೊದಲ 
ನೆರವಾದ ಪರಿಣಾಮ ದ್ಯುತಿವಿದ್ಯುತ್ ಪರಿಣಾಮ . ಈ ಪರಿಣಾಮದ ವಿವರಣೆ 
ಆಲ್ಬರ್ಟ್ ಐನ್‌ಸ್ಟೈನ್ ಅವರು ಬೆಳಕಿನ ಕಿರಣಗಳು ಶಕ್ತಿಪುಂಜಗಳಾದ ಕ್ಯಾಂಟಿಗ 
ಸಮೂಹಎಂಬ ಪರಿಕಲ್ಪನೆಯ ನೆರವು ಪಡೆದರು ( 1905). 


ಮೊದಲ ರಾಮನ್ ರೋಹಿತ 


ಮೊದಲ ರಾಮನ್ ರೋಹಿತ ಮಾಸಿ 


:: 


ಸಿಟಿಜಿಟಿ 


:: 


::: 


:::: 


ಚಂದ್ರಶೇಖರ ವೆಂಕಟರಾಮನ್ ಅವರ 
ಜೀವನದ ಒಂದು ಪಕ್ಷಿನೋಟ 


* 7- 11 - 1888 - ಜನನ , ತಿರುಚನಾಪಳ್ಳಿಯಲ್ಲಿ.. 
* 14ನೇ ವರ್ಷದಲ್ಲಿ ಎಫ್ . ಎ. ಪರೀಕ್ಷೆಯಲ್ಲಿ ತೇರ್ಗಡೆ. 

*16ರ ತರುಣ ಬಿ.ಎ . ಪದವೀಧರ ; ಓದಿದ್ದು ಭೌತವಿಜ್ಞಾನ ಇಂಗ್ಲಿಷ್ 
ಸಾಹಿತ್ಯ , ಭಾರತೀಯ ಇತಿಹಾಸ, ವೇದಾಂತ , ಪುರಾಣಗಳಲ್ಲಿ ಆಸಕ್ತಿ , ಕಾಲೇಜಿನ 
ದಿನಗಳಲ್ಲಿ ಸ್ವತಂತ್ರವಾಗಿ ಪ್ರಯೋಗ ನಡೆಸುವ ಹಂಬಲ ; ಮಾಡಿದ ಕೆಲಸಕ್ಕೆ 
ಲಾರ್ಡ್ ರೆಲೇ ಅವರಿಂದ ಪ್ರಶಂಸೆ. 

* ಎಂ . ಎ . ಮುಗಿಯುವಲ್ಲಿ ಎರಡು ಸಂಶೋಧನ ಲೇಖನಗಳ ಪ್ರಕಟಣೆ- ಒಂದು 
ಫಿಲಸಾಫಿಕಲ್ ಮ್ಯಾಗಜೈನಿನಲ್ಲಿ ; ಇನ್ನೊಂದು ನೇಚರಿನಲ್ಲಿ ; ಪರೀಕ್ಷೆಯಲ್ಲಿ ಪ್ರಥಮ 
ದರ್ಜೆ ಪ್ರಥಮ ಸ್ಥಾನದಲ್ಲಿ ಪಾಸು. 

* ಹದಿನೆಂಟರ ಹರಯದಲ್ಲಿ ಭಾರತ ಸರಕಾರದ ಹಣಕಾಸಿನ ಇಲಾಖೆಯಲ್ಲಿ 
ಉನ್ನತ ಅಧಿಕಾರ ಸ್ವೀಕಾರ ; ದಿ ಇಂಡಿಯನ್ ಅಸೋಸಿಯೇಷನ್ ಫಾರ್ ದಿ ಕಲ್ಪಿ 
ವೇಷನ್ ಆಫ್ ಸೈನ್ಸ್ ಸಂಸ್ಥೆಯಲ್ಲಿ ಪ್ರಯೋಗಗಳ ಮುನ್ನಡೆ. 

*1917 - ಕಲ್ಕತ್ತ ವಿಶ್ವವಿದ್ಯಾನಿಲಯದಲ್ಲಿ ಪಾಲಿಟ್ ಪ್ರಾಧ್ಯಾಪಕರಾಗಿ 
ಅಧಿಕಾರ ಸ್ವೀಕಾರ ; ಅಲ್ಲೆ 16 ವರ್ಷಗಳ ಸೇವೆ ; ಈ ಮಧ್ಯೆ ವಿವಾಹ , ಹೆಂಡತಿ 
ಶ್ರೀಮತಿಲೋಕಸುಂದರಿ ಅವರು . 

* 1921 - ಕಲ್ಕತ್ತ ವಿಶ್ವವಿದ್ಯಾನಿಲಯದಲ್ಲಿ ಗೌರವ ಡಾಕ್ಟರೇಟ್ ಸ್ವೀಕಾರ ; 
ಅದೇ ವರ್ಷ ಯೂರೋಪಿನ ಮೊದಲ ಪ್ರವಾಸ, ಮೆಡಿಟರೇನಿಯನ್ ಸಮುದ್ರ ದರ್ಶನ, 
ರಾಮನ್ ಪರಿಣಾಮದ ಸುಳಿವು. 

* 1924 - ಬ್ರಿಟಿಷ್ ರಾಯಲ್ ಸೊಸೈಟಿಯ ಫೆಲೊ , ಸರ್ ಪ್ರಶಸ್ತಿ ಸ್ವೀಕಾರ. 
* 16 - 3 - 1928 - ರಾಮನ್ ಪರಣಾಮದ ಬಹಿರಂಗ ಪ್ರಕಟಣೆ , ಬೆಂಗಳೂರಿ 


* 1929 - ಮದರಾಸಿನಲ್ಲಿ ನಡೆದ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ 
ಅಧ್ಯಕ್ಷ. 


ವಿಜ್ಞಾನ ಕರ್ಣಾಟಕ 


* 1930ನೊಬೆಲ್ ಪಾರಿತೋಷಿಕ ಸ್ವೀಕಾರ ; ಲಂಡನ್ ರಾಯಲ್ 
ಸೊಸೈಟಿಯವರಿಂದ ಹೂಗ್ ಮೆಡಲ್ . 

* 1933 - ಕಲ್ಪದಿಂದ ಬೆಂಗಳೂರಿಗೆ ಪ್ರಯಾಣ ; ಇಂಡಿಯನ್ ಇನ್ಸ್ಟಿ 
ಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯ ಡೈರೆಕ್ಟರ್ ಆಗಿ ಅಧಿಕಾರ ಸ್ವೀಕಾರ . 

* 1935 - ರಾಜಸಭಾ ಭೂಷಣ, ಮೈಸೂರು ಮಹಾರಾಜರಿಂದ. 

*1941 - ಪ್ರಾಂಕ್ಲಿನ್ ಮೆಡಲ್ , ಫೆಲಿಡೆಲ್ಪಿಯಾದ ಪ್ರಾಂಕ್ಲಿನ್ ಸಂಸ್ಥೆ 
ಯಿಂದ. 

*1948 - ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಯಿಂದ 
ನಿರ್ಗಮನ ; ರಾಮನ್ ಇನ್ಸ್ಟಿಟ್ಯೂಟ್ ಸ್ಥಾಪನೆ. 

* 1954 - ಭಾರತರತ್ನ ಪ್ರಶಸ್ತಿ , ಸ್ವತಂತ್ರ ಭಾರತ ಸರ್ಕಾರದಿಂದ. 
* 1957 - ಲೆನಿನ್ ಬಹುಮಾನ , ಸೋವಿಯಟ್ ರಷ್ಯದಿಂದ. 
* ಪ್ರಕಟಿಸಿದ ವಿಜ್ಞಾನ ಲೇಖನಗಳು 450 ; ಬರೆದ ಪುಸ್ತಕಗಳು 4, 

*ದೊರೆತ ಗೌರವ ಡಾಕ್ಟರೇಟ್ ಪದವಿಗಳು - ಕಲ್ಪ , ಬೊಂಬಾಯಿ , 
ಮದರಾಸು, ಕಾಶಿ, ಡೆಕ್ಕ , ಅಲಹಾಬಾದ್ , ಪಾಟ್ಟ , ಲಕ್ಕೂ , ಉಸ್ಮಾನಿಯ , 
ಮೈಸೂರು, ದೆಹಲಿ , ಕಾನ್ಸುರ, ಶ್ರೀ ವೆಂಕಟೇಶ್ವರ, ಗ್ಲಾಸೊ , ಫ್ರೀ ಬರ್ಗ್, 
ಪ್ಯಾರಿಸ್ ವಿಶ್ವವಿದ್ಯಾನಿಲಯಗಳಿಂದ. 

* ಗೌರವ ಸದಸ್ಯ -ಮೂನಿಚ್‌ನ ಡೆಂಟ್ ಷೆ ಅಕಾಡೆಮಿ , ಕ್ಯೂರಿಕ್ ಭೌತ 
ವಿಜ್ಞಾನ ಸಂಸ್ಥೆ , ಗ್ಲಾಸೊ ತತ್ತ್ವಶಾಸ್ತ್ರ ಸಂಸ್ಥೆ , ರಾಯಲ್ ಐರಿಷ್ ಅಕಾಡೆಮಿ . 

* 21 - 11 -1970 - ಮರಣ, ಬೆಂಗಳೂರಿನಲ್ಲಿ. 


ಎ . ನಾಗಭೂಷನರಾವ್ ಸಿಂಧೆ 


ಕೃತಕ ಜೀನ್ ಸಂಶ್ಲೇಷಣೆ 


19663 ಸೆಪ್ಟೆಂಬರ್ ತಿಂಗಳು. ನ್ಯೂಯಾರ್ಕ್ ನಗರದಲ್ಲಿ ಅಮೆರಿಕನ್ ಕೆಮಿಕಲ್ 
- ಸೊಸೈಟಿಯು ತನ್ನ 152ನೇ ಅಧಿವೇಶನವನ್ನು ಏರ್ಪಡಿಸಿತ್ತು . ಅಧಿವೇಶನದ 
- ಅಂಗವಾಗಿ ಜೀವಂತ ವ್ಯವಸ್ಥೆಯನ್ನು ಕುರಿತಾದ ಗೋಷ್ಠಿಯನ್ನೂ ಏರ್ಪಡಿಸಿತ್ತು . 
| ಬದುಕಿಗೆ ಅತ್ಯವಶ್ಯಕವಾಗಿ ಬೇಕಾದಂಥ ವಿವಿಧ ಬಗೆಯ ಪ್ರೊಟೀನ್ ಮತ್ತು ಅವುಗಳ 

ಆನುವಂಶೀಯತೆಯ ಬಗ್ಗೆ ವಿಪುಲವಾಗಿ ನಡೆಯುತ್ತಿರುವ ಸಂಶೋಧನೆಗಳ ಹೊಸ 
ಅಯಾನುಗಳ ಪರಿಚಯ ಈ ಗೋಷ್ಠಿಯಲ್ಲಿ ನಡೆಯಿತು. ಅಧಿವೇಶನಕ್ಕೆ ಆಗಮಿಸಿದ್ದ 
ಹಲವಾರು ಪ್ರಮುಖ ವಿಜ್ಞಾನಿಗಳಲ್ಲಿ ಅಣುವಿಕ ಜೀವಶಾಸ್ತ್ರದ ಸಂಶೋಧನೆಯಲ್ಲಿ 
ನಿರತರಾಗಿದ್ದ ಮೂವರು ವಿಜ್ಞಾನಿಗಳು ಒಮ್ಮತದ ಅಭಿಪ್ರಾಯವೊಂದನ್ನು ವ್ಯಕ್ತಪಡಿ 
- ಸಿದ್ದರು. ಸುಮಾರು 2000ದ ವೇಳೆಗೆ ಜೀವವಿಜ್ಞಾನಿಗಳು ' ಜೀವಂತ ವ್ಯವಸ್ಥೆ 

ಯನ್ನು ಕೃತಕವಾಗಿ ಸಂಶ್ಲೇಷಿಸುವ ಸಾಮರ್ಥ್ಯವನ್ನು ಗಳಿಸಬಹುದೆಂದೂ , 
| ಸ್ವಾಭಾವಿಕವಾಗಿ ಜೀವಿಗಳಲ್ಲಿ ಕಾಣುವ ಗುಣಾವಗುಣಗಳನ್ನು ಇಚ್ಚಾಪೂರ್ವಕವಾಗಿ 
[ ಬದಲಾಯಿಸಲು ಸಾಧ್ಯವಾಗಬಹುದು. ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕೇವಲ 

2- 3 ವರ್ಷಗಳಲ್ಲಿಯೇ ಹರಗೋವಿಂದ ಬೋರಾನ ಹಾಗೂ ಅವರ ಸಂಗಡಿಗರು ಜೀವದ 
| ಭಾಷೆಯಾದ ತಳಿಸಂಕೇತದ ಬಗ್ಗೆ ಸಂಶೋಧನೆಗಳನ್ನು ನಡೆಸಿ ಸಂಕೇತಗಳು ನಿರ್ದಿಷ್ಟ 
| ಅಮೈನೋ ಆಮ್ಲಗಳನ್ನು ಹೇಗೆ ಗುರುತಿಸುತ್ತವೆ ಎಂಬುದನ್ನು ತಿಳಿಸಿ ಹೊಸ ವಿಕ್ರಮ 
| ವನ್ನು ಸ್ಥಾಪಿಸಿದರು . ಇದಕ್ಕಾಗಿ ಅವರಿಗೆ ನೊಬೆಲ್ ಪುರಸ್ಕಾರವೂ ದೊರೆಯಿತು. 
| ಸಸ್ಯಗಳಲ್ಲಿ, ಪ್ರಾಣಿಗಳಲ್ಲಿ ಅಥವಾ ಬ್ಯಾಕ್ಟಿರಿಯಾದಂಥ ನಿನ್ನು ವರ್ಗದ ಜೀವಿ 
| ಗಳಲ್ಲಿ ಅನೇಕ ಬಗೆಯ ಗುಣಗಳನ್ನು ನಾವು ಗುರುತಿಸಬಹುದು. ಹೀಗೆ ನಾವು 

ಗುರುತಿಸುವ ಗುಣ - ಗಾತ್ರದಲ್ಲಿರಬಹುದು, ಆಕಾರದಲ್ಲಿರಬಹುದು ಅಥವಾ ಇನ್ನಾ 
| ವುದೇ ರೀತಿಯ ಗುಣಸಂಚಯವಾಗಿರಲೂ ಬಹುದು. ಈ ಬಗೆಯ ಗುಣಪೊಟೀನ್ 
| ಎಂಬ ರಾಸಾಯನಿಕ ವಸ್ತುವಿನ ಉತ್ಪಾದನೆಯ ಕಾರಣದಿಂದ ವ್ಯಕ್ತವಾಗುವುದೆಂದೂ 
ಗುಣಗಳನ್ನು ಆನುವಂಶಿಕವಾಗಿ ಆಯಾ ಜೀವಿ ಪಡೆದಿರುವುದೆಂದೂ ಈಗ ತಿಳಿದಿದೆ. 
ಹೀಗೆಪ್ರೊಟೀನ್ ಉತ್ಪಾದನೆಯನ್ನು ನಿಯಂತ್ರಿಸುವಂಥ ಸಾಮರ್ಥ್ಯವುಳ್ಳ ವಸ್ತು 
ವಿಶೇಷವನ್ನು ಜೀನ್ ಎಂದು ಕರೆಯುತ್ತಾರೆ. ಇದರಿಂದ ಯಾವುದೇ ಗುಣ ಅಭಿವ್ಯಕ್ತಿ 


2 


೧೬ 


ONO 


ವಿಜ್ಞಾನ ಕರ್ಣಾಟಕ 
ಗೊಳ್ಳಬೇಕಾದರೆ ನಿರ್ದಿಷ್ಟ ಬಗೆಯ ಪ್ರೊಟೀನು ಜೀವಿಯಲ್ಲಿ ತಯಾರಾಗ 
ಬೇಕೆಂದಾಯಿತು. ಈ ಪ್ರೋಟಿನ್‌ಗಳು 20 ಬಗೆಯ ಅಮೈನೋ ಆಮ್ಲ ಗಳಿಂದ 
ತಯಾರಾಗಿವೆ. ಈ ಅಮೈನೋ ಆಮ್ಲಗಳನ್ನು ಗುರುತಿಸಲು ಸುಮಾರು 20 ಬಗೆಯ 
ವಾಹಕ ಆರ್‌ಎನ್‌ಎಗಳು ಜೀವಕೋಶದಲ್ಲಿವೆ . ಈ ಎಲ್ಲ ವಾಹಕ ಆರ್‌ಎನ್ಎಗಳು 
ಆನುವಂಶಿಕ ವಸ್ತು ಡಿಎನ್‌ಎಯಿಂದ ಬಂದಂಥವು. ಒಂದರ್ಥದಲ್ಲಿ ಜೀನ್ ಎಂದರೆ 
ಅಮೈನೋ ಆಮ್ಲಗಳನ್ನು ಗುರುತಿಸುವಂಥ ವಾಹಕ ಆರ್‌ಎನ್‌ಎಗಳೇ , 1976ರಲ್ಲಿ 
ಇಂಥ ವಾಹಕ ಆರ್‌ಎನ್‌ಎಗಳಲ್ಲಿ ಒಂದಾದ ಟೈರೋಸಿನ್ ವಾಹಕ ಆರ್ ಎನ್ ಎ 
ಯನ್ನು - ಮೊಟ್ಟ ಮೊದಲ ಬಾರಿಗೆ ಡಾ || ರಾಮಮೂರ್ತಿಬೆಳಗಜೆ ಅವರು ಇಂಥ ಜೀನ್ 
ಅನ್ನು ರಾಸಾಯನಿಕ ಮೂಲಗಳಿಂದ ತಯಾರಿಸಿದರು . ಈ ಕೃತಕ ಜೀನ್ ಏಕಾಣು 
ಜೀವಿಯ ದೇಹಕ್ಕೆ ಅಳವಡಿಸಿದಾಗ ಸ್ವಾಭಾವಿಕ ಜೀನ್‌ನಂತೆ ಕೆಲಸಮಾಡಲು ಆರಂಭಿ 
ಸಿತು . ಜೀನ್ ಕೃತಕವಾಗಿ ತಯಾರಿಸುವುದು ಸಾಧ್ಯವಾಗಿರುವುದರಿಂದ ಏನನ್ನು 
ಬೇಕಾದರೂ ಮಾಡುವುದು ನಮ್ಮ ಕೈಯಲ್ಲಿದೆ ಎನ್ನಬಹುದು. ಬೇಕಾದರೆ ನಮ್ಮಿಷ್ಟ 
ಬಂದಂಥ ವ್ಯಕ್ತಿ ಗಳನ್ನೇ ಸೃಷ್ಟಿಮಾಡಿಕೊಳ್ಳಬಹುದು. ಆದರೆ ಇದಕ್ಕೆ ಸಮಯ 
ಬೇಕಷ್ಟೆ . ಆದರೂ ಇದರಿಂದ ತಕ್ಷಣದಲ್ಲಿ ಅನೇಕ ಬಗೆಯ ಅನುಕೂಲಗಳಿವೆ. 
ಡಾ || ರಾಮಮರ್ತಿಯವರ ಪ್ರಕಾರ ಅನೇಕ ಬಗೆಯ ಆನುವಂಶಿಕರೋಗಗಳಿಗೆ 
( ಉದಾ: ದಾತ್ರಕೋಶ ಅನೀಮಿಯಾ, ಸಿಹಿಮೂತ್ರರೋಗ, ಕ್ಯಾನ್ಸರ್ ) ಕಾರಣ 
ವಾಗುವ ಜೀನ್‌ನ ಅಪಗತಿಗಳೇನು ಎಂಬುದನ್ನು ವಿವರಿಸಲು ಇದರಿಂದ ಸಾಧ್ಯ . 
ಅಲ್ಲದೆ ಜೀನ್‌ನ ರಚನೆಯಲ್ಲಿ ನಿರ್ದಿಷ್ಟ ಬದಲಾವಣೆಯನ್ನು ಮಾಡಿ ಜೀವಂತ ಕೋಶ 
ದೊಳಕ್ಕೆ ಸೇರಿಸಿದಾಗ ಅದು ಹೇಗೆ ತನ್ನ ಕಾವ್ಯವನ್ನು ನಿರ್ವಹಿಸುತ್ತದೆ ಎಂಬುದನ್ನು 
ತಿಳಿಯಲು ಅನುಕೂಲವಾಗುತ್ತದೆ. ಎಲ್ಲಕ್ಕಿಂತ ಮಿಗಿಲಾಗಿ ಸದ್ಯದಲ್ಲಿ ಸಿಹಿಮೂತ್ರ 
ರೋಗದಿಂದ ನರಳುತ್ತಿರುವ ಅನೇಕರಿಗೆ ಮುಖ್ಯವಾಗಿ ಬೇಕಾದ ಇನ್ಸುಲಿನ್ 
ತಯಾರಿಸುವಂಥ ಜೀನ್ ಕೃತಕವಾಗಿ ತಯಾರಿಸಿ ವಿಶೇಷ ತಂತ್ರದ ಮೂಲಕ 
ಬ್ಯಾಕ್ಟಿರಿಯಾದ ಡಿಎನ್‌ಎಗೆ ಅಳವಡಿಸಿದರೆ , ಬ್ಯಾಕ್ಟಿರಿಯಾ ಇನ್ಸುಲಿನ್ ನಿರ್ಮಾಪಕ 
ಜೀನ್ ತಯಾರಿಸಬಲ್ಲುದು. ಅದನ್ನು ಸಿಹಿಮೂತ್ರರೋಗಗಳ ಮೇಲೆ ಯಶಸ್ವಿಯಾಗಿ 
ಪ್ರಯೋಗಿಸಬಹುದಾಗಿದೆ. ಜೊತೆಗೆ ತಾಂತ್ರಿಕ ವಿದ್ಯಮಾನಗಳು ಮುಂದುವರಿದಂತೆ 
ಸಿಹಿಮೂತ್ರರೋಗಿಯ ಜೀವಕೋಶದಲ್ಲಿರುವ ಡಿಎನ್‌ಎನಲ್ಲೂ ಈ ಜೀನ್ ಅಳವಡಿ 
ಸುವ ಕಾಲವೂ ಬಂದೀತು. ಈ ಬಗೆಯ ಸಿದ್ದಿಗೆ ಈಗಿನ ಸಂಶೋಧನೆ ಆರಂಭ 
ಮಾತ್ರವಾಗಿದ್ದು ಪ್ರಾಯೋಗಿಕ ಯಶಸ್ಸಿಗೆ ಒಂದು ದಶಕವಾದರೂ ಬೇಕಾಗಬಹುದು. 

ಸಾಧಾರಣ ತಳೀಕರಣ ಪ್ರಯೋಗಗಳಿಂದ ಅಸಾಧ್ಯವಾಗಿರುವಂಥ ಸಂದರ್ಭ 
ಗಳಲ್ಲಿ ನಿರ್ದಿಷ್ಟ ಬಗೆಯ ಜೀನ್ ಅಳವಡಿಸುವುದರಿಂದ ಇಚ್ಚಾಪೂರ್ವಕ ಗುಣಗಳಾದ 
ನಿರ್ದಿಷ್ಟ ಗಾತ್ರ , ರುಚಿ ಹಾಗೂ ಇಳುವರಿಯನ್ನು ಪಡೆಯಲು ಸಾಧ್ಯವಾಗಬಹುದು. 

- ಕೃಪೆ : ಆಕಾಶವಾಣಿ, ಮೈಸೂರು 


ಎಚ್, ಸಂಜೀವಯ್ಯ 


ನ್ಯೂಕ್ಲಿಯರ್ ವಿವಾದ 


ಜನಸಂಖ್ಯೆಯ ಹೆಚ್ಚಳ ಮತ್ತು ಜೀವನ ಮಟ್ಟದ ಸುಧಾರಣೆ ಇವುಗಳಿಂದಾಗಿ ಶಕ್ತಿಯ 
ಬೇಡಿಕೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಮುಂದುವರಿದ ರಾಷ್ಟ್ರಗಳಲ್ಲಿ ಮನುಷ್ಯನ 
ಸುಖಾಭಿಲಾಷೆಯ ವಿರುದ್ಧ ಬಂಡಾಯದ ಪ್ರವೃತ್ತಿ ಬೆಳೆಯುತ್ತಿದ್ದರೂ ಹಿಂದುಳಿದ 
ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಅಂಥ ಕನಸುಕೂಡ ಯಾರಿಗೂ ಇಲ್ಲ. 
ಹೀಗಾಗಿ ಶಕ್ತಿಯ ಬೇಡಿಕೆ ಕ್ರಿ .ಶ. 2000ದ ಹೊತ್ತಿಗೆ ಹತ್ತು ಪಟ್ಟು ಹೆಚ್ಚುವ 
ನಿರೀಕ್ಷೆ ಇದೆ. ಸಾಂಪ್ರದಾಯಿಕ ಶಕ್ತಿ ನಿಕ್ಷೇಪಗಳು ( ಕಲ್ಲಿದ್ದಲು, ಎಣ್ಣೆ ಮತ್ತು 
ಸ್ವಾಭಾವಿಕ ಅನಿಲ) 200 ರಿಂದ 500 ವರ್ಷಗಳಲ್ಲಿ ಬರಿದಾಗಬಹುದೆಂಬ ಭಯ 
ಎಲ್ಲ ಕಡೆ ವ್ಯಾಪಕವಾಗಿ ಹಬ್ಬಿದೆ. ಸೌರಶಕ್ತಿ , ಭೂ ಉಷ್ಣ ಶಕ್ತಿ , ಸಮುದ್ರಗಳ 
ಏರಿಳಿತಗಳು , ಗಾಳಿ ಮತ್ತು ಜೈವಿಕ ಅನಿಲಗಳು ಸ್ವಲ್ಪ ಮಟ್ಟಿಗೆ ಉಪಯೋಗಕ್ಕೆ 
ಬರಬಹುದು. ಜಲವಿದ್ಯುತ್ ಸ್ಥಾವರಗಳ ನಿರ್ಮಾಣಕಾರ್ಯ ಬಹು ಬೇಗ ಒಂದು 
ಹಂತಕ್ಕೆ ಬರುತ್ತದೆ. ಆದುದರಿಂದ ನಾವು ನ್ಯೂಕ್ಲಿಯ ಶಕ್ತಿಯ ಉಪಯೋಗವನ್ನು 
ಪಡೆಯದೆ ಬೇರೆ ಮಾರ್ಗವೆ ಇಲ್ಲ. 
ಈ ಸಮ್ಮಿಳನ ಮತ್ತು ವಿದಳನಕ್ರಿಯೆಗಳಿಂದನ್ಯೂಕ್ಲಿಯ ಶಕ್ತಿಯನ್ನು ಉತ್ಪಾದಿಸಿ 
ಅದನ್ನು ಬೇಕಾದ ಹಾಗೆ ಬಳಸಬಹುದು. ಶಕ್ತಿಯ ಉತ್ಪಾದನೆಗಾಗಿ ಸಮ್ಮೇಳನ 
ಕ್ರಿಯೆಯನ್ನು ನಿಯೋಜಿಸುವಲ್ಲಿ ವಿಜ್ಞಾನಿಗಳು ಸಫಲವಾದರೆ ಮನುಷ್ಯನ ಶಕ್ತಿ 
- ಬೇಡಿಕೆಯನ್ನು ಪೂರೈಸುವ ಒಂದು ಅಪಾರ ನಿಧಿ ದೊರೆತಂತಾಗುತ್ತದೆ. ಆದರೆ ಈ 
ದಿಶೆಯಲ್ಲಿ ವಿಜ್ಞಾನಿಗಳು ಸಾಧಿಸಿರುವ ಯಶಸ್ಸು ಇನ್ನೂ ಅಲ್ಪ ; ಮುಂದಿನ ಹತ್ತು 
ವರ್ಷಗಳಲ್ಲಿ ಜಯಶೀಲರಾಗುವ ಭರವಸೆ ಹೊಂದಿದ್ದಾರೆ ಅವರು. ವಿದಳನ ಕ್ರಿಯೆ 
ಯಿಂದ ಈಗ ಏಳು ಎಂಟು ರಾಷ್ಟ್ರಗಳು ನ್ಯೂಕ್ಲೀಯ ಶಕ್ತಿಯನ್ನು ಉತ್ಪಾದಿಸಿ ಬಳಸು 
1 ತ್ತಿವೆ. ಇನ್ನು ಕೆಲವೇ ವರ್ಷಗಳಲ್ಲಿ ಈ ರಾಷ್ಟ್ರಗಳ ಸಂಖ್ಯೆ ದ್ವಿಗುಣವಾಗಬಹುದು. 
- ನ್ಯೂಕ್ಲೀಯ ಶಕ್ತಿಯ ಉತ್ಪಾದನೆಗಾಗಿ ಉರಿಸುವ ಇಂಧನ ಯುರೇನಿಯಂ 
ಮತ್ತು ಪ್ಯುಟೋನಿಯಂ ಧಾತುಗಳು, ಯುರೇನಿಯಂ ಧಾತು ಪ್ರಕೃತಿಯಲ್ಲಿ 
ದೊರೆಯುತ್ತದೆ; ಪ್ಲುಟೋನಿಯಂ ಅಷ್ಟು ಪ್ರಮಾಣದಲ್ಲಿ ದೊರೆಯುವುದಿಲ್ಲ . ಇದನ್ನು 


೧೮ | 


ವಿಜ್ಞಾನ ಕರ್ಣಾಟಕ 


ರಿಯಾಕ್ಟರುಗಳಲ್ಲಿ ಉತ್ಪಾದಿಸಬೇಕು. ಶಕ್ತಿಯ ಬೇಡಿಕೆ ಹೆಚ್ಚಾದಂತೆ ಪ್ಲುಟೋನಿ 
ಯಮ್ಮನ್ನು ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸುವುದು ಅನಿವಾರ್ಯವಾಗುತ್ತದೆ. 
ಪುಟೇನಿಯಂ ಮತ್ತು ಯುರೇನಿಯಂ ಧಾತುಗಳು ನಾಗಸಾಕಿ ಮತ್ತು ಹಿರೋಷಿಮ 
ನಗರಗಳನ್ನು ಬಲಿ ತೆಗೆದುಕೊಂಡ ಬಾಂಬುಗಳ ತಯಾರಿಕೆಯಲ್ಲಿ ಬಳಸಿದ ಸಿಡಿಮದೂ 
ಹೌದು. ಇದೇ ಕಾರಣದಿಂದ ಅವುಗಳನ್ನು ಕಂಡರೆ ಜನರಿಗೆ ಭಯ ; ಅವುಗಳ 
ಉಪಯೋಗ ನಿರುಪದ್ರವಿಯಾಗಿ ಇರಲಾರದೆಂಬ ಅನುಮಾನ. 1980ರ ಸುಮಾರಿಗೆ 
ವರ್ಷಕ್ಕೆ 1000 ಬಾಂಬುಗಳಿಗೆ ಬೇಕಾಗುವಷ್ಟು ಪ್ರುಟೋನಿಯಂ ( ಎಲ್ಲ ದೇಶಗಳಲ್ಲಿ) 
ಉತ್ಪತ್ತಿಯಾಗುತ್ತದೆ, 2000ರದ ಸಮಯಕ್ಕೆ ಇದು 2,00, 000 ಬಾಂಬುಗಳಿಗೆ 
ಬೇಕಾಗುವಷ್ಟಾಗುತ್ತದೆ. . 

ಇಚ್ಚಿಸಿದ ಗುರಿ ಸಾಧನೆಯಲ್ಲಿ ದೊರೆತ ಜಯ , ಆರಂಭದ ಉತ್ಸಾಹ ಮತ್ತು 
ಉಳಿದವರನ್ನು ಹಿಂದೆ ಹಾಕುವ ಛಲ ಇವುರಿಯಾಕ್ಟರುಗಳ ಕಾರ್ಯಾಚರಣೆ, ಇಂಧನದ 
ಮರುಸಂಸ್ಕರಣೆ ಮತ್ತು ರೇಡಿಯೊ ವಿಕಿರಣ ಕಸದ ವಿಕ್ರಯದಲ್ಲಿ ಬೆಸೆದುಕೊಂಡಿರುವ 
ಅನೇಕ ಅಪಾಯಗಳ ಬಗ್ಗೆ ವಿಜ್ಞಾನಿಗಳು ತುಸು ತಿರಸ್ಕಾರ ಭಾವನೆಯನ್ನು ತಾಳಲು 
ಪ್ರೇರಕವಾದವು. ಮೊದಮೊದಲು ಸಂಭವಿಸಿದ - ಆಕಸ್ಮಿಕಗಳನ್ನೂ ಅವರು 
ಸಾರ್ವಜನಿಕರ ಅವಗಾಹನೆಯಿಂದ ಬಚ್ಚಿಟ್ಟರು. ಆದರೆ ಅವರು ಕೆಲಸಗಾರರ ರಕ್ಷಣೆಯ 
ಬಗ್ಗೆ ಬೇಜವಾಬ್ದಾರಿಯಿಂದ ಇದ್ದರೆಂದು ದೂರುವಂತೆಯೂ ಇಲ್ಲ. ಕೆಲಸಗಾರರ 
ರಕ್ಷಣೆಯಲ್ಲದೆ ಸಾರ್ವಜನಿಕರ ರಕ್ಷಣೆಯೂ ಇದರಲ್ಲಿ ಅಡಕವಾಗಿದೆ. ಮುಂದಿನ ಪೀಳಿಗೆ 
ನಮ್ಮನ್ನು ದೂಷಿಸುವಂತೆ ಆಗಬಾರದು ಎಂಬ ಧಾರ್ಮಿಕ ಸವಾಲೂ ನಮ್ಮ ಮುಂದಿದೆ. 
ಈ ರಿಯಾಕ್ಟರುಗಳ ಕಾರ್ಯಾಚರಣೆಯನ್ನು ಕುರಿತು ವಿವೇಚಿಸುವಾಗ 
ನಮ್ಮ ಮುಂದೆ ಎರಡು ಸಮಸ್ಯೆಗಳು ನಿಲ್ಲುತ್ತವೆ: ಒಂದು ರಕ್ಷಣೆಗೆ ಸಂಬಂಧಿಸಿದುದು 
ಮತ್ತು ಎರಡನೆಯದು ಪರಿಸರದ ನೈರ್ಮಲ್ಯಕ್ಕೆ ಸಂಬಂಧಿಸಿದುದು. ಈ ಎರಡು 
ಸಮಸ್ಯೆಗಳೂ ಬಹುಮುಖ ವ್ಯಾಪ್ತಿಯುಳ್ಳವು. ರಿಯಾಕ್ಟರು ಕಾರ್ಯಾಚರಣೆ 
ಯಲ್ಲಿರುವಾಗ ಅದರ ಆಸುಪಾಸಿನಲ್ಲಿ ಇರುವ ಕೆಲಸಗಾರರು ವಿಕರಣದ ದುಷ್ಪರಿಣಾಮ 
ಗಳಿಗೆ ತುತ್ತಾಗಬಾರದು; ವಿಕಿರಣಶೀಲ ವಸ್ತು ಯಾವುದೇ ಕಾರಣದಿಂದ ಅವರ 
ಶರೀರವನ್ನು ಸೇರುವ ಅವಕಾಶ ಇರಬಾರದು. ಸಾಮಾನ್ಯವಾಗಿ ನೀರಿನಿಂದ 
ಮತ್ತು ಭಾರ ನೀರಿನಿಂದ ತಣಿಯುವ ರಿಯಾಕ್ಟರುಗಳು ಅಷ್ಟು ಅಪಾಯಕಾರಿಯಾದ 
ವಲ್ಲ. ಅವುಗಳಲ್ಲಿ ಯಾವುದಾದರೂ ಒಂದು ಭಾಗ ಬಿರುಕು ಬಿಡುವ ಮತ್ತು ಸ್ಫೋಟ 
| 
ದಿಂದ ಒಡೆದುಹೋಗುವ ಸಂಭವ ಕಡಿಮೆ . ಶೀಘ್ರ ರಿಯಾಕ್ಟರುಗಳಲ್ಲಿ ತಿರುಳನ್ನು 
ತಣಿಸಲು ದ್ರವ ಸೋಡಿಯಂ ಲೋಹವನ್ನು ಉಪಯೋಗಿಸಬೇಕು. ಈ ರಿಯಾಕ್ಟರು 
ಗಳು ಪ್ಲುಟೋನಿಯಂ ಪ್ರಸವಕ್ಕು ಅತಿಮುಖ್ಯ . ಪ್ರಸವ ರಿಯಾಕ್ಟರುಗಳನ್ನು | 
(Breeder Reactor ) ಕುರಿತಾಗಿಯೆ ಹೆಚ್ಚು ವಿವಾದವಿರುವುದು. 

ವಿದಳನ ತುಣುಕುಗಳು ರೇಡಿಯೊ ವಿಕಿರಣಶೀಲವುಳ್ಳವಾಗಿರುತ್ತವೆ. ಇವುಗಳಲ್ಲಿ 


A 


ನ್ಯೂಕ್ಲಿಯರ್ ವಿವಾದ 

೧೯ 
ಕೆಲವು ಶಿಥಿಲಗೊಂಡು ಹೆಚ್ಚು ಅರ್ಧ ಜೀವಿತ ಕಾಲವುಳ್ಳ ಸ್ಪ್ಯಾಂಚಿಯಂ-90 ಮತ್ತು 
ಸೀಸಿಯಂ-137 ಆಗುತ್ತವೆ. ಈ ಧಾತುಗಳೆ ಬಹಳ ಅಪಾಯಕಾರಿಯಾದ ರೇಡಿಯೊ 
ವಿಕಿರಣ ಕಸದ ಘಟಕಗಳು . ಕಾರಣಾಂತರದಿಂದ ಶಾಖ ಹೆಚ್ಚಾಗಿ ಒಂದು ರಿಯಾಕ್ಷರು 
ಕರಗಿ ಅದರ ತಿರುಳು ಹೊರಕ್ಕೆ ಹರಿದುಬಂದಿತು ಎಂದುಕೊಳ್ಳೋಣ. ಆಗ ರಿಯಾಕ್ಟರ್‌ 
ಕಟ್ಟಡದಲ್ಲಿ ಕೆಲಸಮಾಡುತ್ತಿರುವವರೆಲ್ಲ ಮಾರಕ ವಿಕಿರಣ ಪಾತಕ್ಕೆ ಗುರಿಯಾಗು 
ತ್ತಾರೆ. ಇದರ ಜೊತೆಗೆ ಆಕಸ್ಮಿಕ ಸಂಭವಿಸಿದ ಜಾಗ ವಿಕಿರಣ ವಸ್ತುಗಳಿಂದ ಕುಲುಷಿತ 
ವಾಗುತ್ತದೆ; ಅದರ ನಿರ್ಮಲೀಕರಣ ಕಾರ್ಯ ತುಂಬ ತೊಡಕಾದುದು . ರಿಯಾಕ್ಟರ್‌ 
ಸ್ಫೋಟಗಳು ಇಲ್ಲಿನವರೆಗೆ ಸಂಭವಿಸಿಲ್ಲವಾದರು, ಬಿರುಕು ಬಿಡುವುದು ಮತ್ತು ತಂಪನಿ 
ಸೋರುವುದು ಇವುಗಳ ಬಗ್ಗೆ ಸುದ್ದಿಗಳು ಬರುತ್ತಲೆ ಇರುತ್ತವೆ. ಅಭಿವೃದ್ಧಿಶೀಲ 
ರಾಷ್ಟ್ರಗಳು ತುಂಬ ಎಚ್ಚರಿಕೆಯಿಂದ ಇರಬೇಕೆಂದೂ , ಕೇವಲ ಸಾಹಸಪ್ರವೃತ್ತಿ 
ಯಿಂದಲೆ ಕಾರ್ಯನಿರತವಾಗುವುದು ತಪ್ಪೆಂದೂ ಅಂತರರಾಷ್ಟ್ರೀಯ ತಜ್ಞರುಎಚ್ಚರಿಕೆ 
ಕೊಡುತ್ತಲೇ ಇದ್ದಾರೆ. . 

ಕಾರ್ಯನಿರತ ವಿಜ್ಞಾನಿಗಳು ಮತ್ತು ನಿಪುಣ ಕೆಲಸಗಾರರು ಎದುರಿಸುವ 
ಇನ್ನೊಂದು ಸಮಸ್ಯೆ ಪು ಟೋನಿಯಂ ಬೇರ್ಪಡಿಕೆ ಮತ್ತು ಇಂಧನ ಮರುಸಂಸ್ಕರಣಕ್ಕೆ 
ಸಂಬಂಧಿಸಿದದು. ರಿಯಾಕ್ಟರ್‌ ಬೂದಿಯಲ್ಲಿ ಪೂರ್ಣವಾಗಿ ಉರಿಯದೆ ಉಳಿದಿರುವ 
ಇಂಧನವನ್ನು ಹೆಕ್ಕಿ ತೆಗೆಯಬೇಕು. ಈ ಕೆಲಸ ಸಾಧುವಲ್ಲವೆಂದೂ ಅದನ್ನು 
ಸುರಕ್ಷಿತವಾಗಿ ನಡೆಸುವ ಕಾರ್ಯವಿಧಾನ ಎಲ್ಲರಿಗೂ ತಿಳಿಯದೆಂದೂ ಕೆಲವು 
ಮಂದಿ ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ. ರಾಷ್ಟ್ರೀಯ ಹೆಮ್ಮೆ ಮತ್ತು 
ಕೌಶಲ್ಯ ಪ್ರದರ್ಶನದ ಹಟ ಕೆಲಸಗಾರರ ಮತ್ತು ರಾಷ್ಟ್ರೀಯ ಸರ್ಕಾರಗಳ ದೃಷ್ಟಿ - 
ಯನ್ನು ಮಸುಕು ಮಾಡಬಾರದೆಂದು ಈ ವಿಜ್ಞಾಗಳು ಹೇಳುತ್ತಾರೆ. ಆದರೆ 
ಪರಸ್ಪರ ನಂಬಿಕೆ ಮತ್ತು ಮಾನವೀಯ ಪ್ರಜ್ಞೆಯನ್ನು ಬೆಳೆಸುವ ಸಂಘಗಳಾಗಲಿ, 
ಮಹಾನ್ ವ್ಯಕ್ತಿಗಳಾಗಲಿ ಇಲ್ಲದೆ ಇರುವಾಗ ಯಾರೆ ಆಗಲಿ ಅವರ ಸ್ಥಾನದಿಂದ 
ಮುಂದೆ ಬರುತ್ತಾರೆಂದು ನಂಬುವುದು ಕಷ್ಟ . 

ಪುಟೇನಿಯಂ ಧಾತುವಿಗೆ ಸಂಬಂಧಪಟ್ಟ ಚರ್ಚೆಯೆ ಅತಿ ಜಟಿಲವಾದುದು. 
ರಿಯಾಕ್ಟರುಗಳಲ್ಲಿ ತಯಾರಾಗುವ ಪುಟೇನಿಯಂ ಧಾತುವಿನಲ್ಲಿ ಎರಡು ಐಸೋಟೋಪು 
ಗಳು ಇರುತ್ತವೆ. ಅವುಗಳಲ್ಲಿ ರಿಯಾಕ್ಟರುಗಳಿಗೆ ಬೇಕಾದದು ಪುಟೇನಿಯಂ - 239 . 
ಇದು ಮಂದ ನ್ಯೂಟ್ರಾನುಗಳಿಂದ ವಿದಳನಗೊಳ್ಳುತ್ತದೆ. ಇನ್ನೊಂದು ಐಸೋಟೋಪು 
ಪುಟೇನಿಯಂ - 240 . ಇದು ಮುಂದ ನ್ಯೂಟ್ರಾನುಗಳಿಂದ ವಿದಳನಗೊಳ್ಳುವುದಿಲ್ಲ. 
ಆದರೆ ಇದರ ಅನೈಚ್ಛಿಕ ವಿದಳನ ಅರ್ಧ ಜೀವಿತ ಕಾಲ ಬಹಳ ಕಮ್ಮಿ . ಇದು ಅನೈಚ್ಛಿಕ 
ವಾಗಿ ವಿದಳನಗೊಂಡಾಗ ಎರಡು ಅಥವಾ ಮೂರು ನ್ಯೂಟ್ರಾನುಗಳು ಬಿಡುಗಡೆ 
ಆಗುತ್ತವೆ. ಈ ನ್ಯೂಟ್ರಾನುಗಳು ವಿದಳನ ಸರಪಳಿ ಕ್ರಿಯೆಯನ್ನು ಪ್ರಾರಂಭಿಸ 
ಬಹುದು. ಆದುದರಿಂದ ನಾಗಸಾಕಿಯ ಮೇಲೆ ಪುಟೇನಿಯಂ ಬಾಂಬನ್ನು ಸಿಡಿಸಿದಾಗ 


ವಿಜ್ಞಾನ ಕರ್ಣಾಟಕ 


02 


ಒಳಕುಸಿತ ವಿಧಾನವನ್ನು ಅನುಸರಿಸಿದರು. ಈ ವಿಧಾನದಿಂದ ಅನವಧಿಕ ದ್ರವ್ಯಾಂಶ 
ವನ್ನೂ ಸ್ಫೋಟಿಸಬಹುದು. 10 ಕೆ. ಜಿ. ಯಷ್ಟು ಪ್ಲುಟೇನಿಯಂ - 239 ಸಿಕ್ಕಿದರೆ ಸಾಕು 
ಯಾರು ಬೇಕಾದರು ಒಂದು ಬಾಂಬನ್ನು ತಯಾರಿಸಿ ಎಲ್ಲಿ ಬೇಕಾದರು ಸಿಡಿಸಬಹುದು. 
ಈ ಲೋಹವನ್ನು ಕದ್ದು ದುಷ್ಕರ್ಮಿಗಳು ವಿದ್ವಂಸಕ ಕಾರ್ಯಕ್ಕಿಳಿದು, ಜನರನ್ನು ದಿಕ್ಕು 
ಗೆಡಿಸುವ ಸಾಧ್ಯತೆಯೂ ತುಂಬ ಇದೆ. ಸಾಕಷ್ಟು ಪ್ಲುಟೇನಿಯಂ ಸಿಕ್ಕಿದರೆ ಕೇವಲ 
ಒಂದು ವಾರದಲ್ಲಿ ಬಾಂಬು ತಯಾರಿಸಬಹುದೆಂಬುದನ್ನು , ಅಷ್ಟೇನೂ ತಜ್ಞರಲ್ಲದ, 
ಕೆಲವು ಮಂದಿ ಅಮೆರಿಕದ ತರುಣರುತೋರಿಸಿಕೊಟ್ಟು ಸಮಸ್ಯೆಯನ್ನು ಮತ್ತೂ ಜಟಿಲ 
ಗೊಳಿಸಿದ್ದಾರೆ. ಆದುದರಿಂದ ಐಸೋಟೋಪಿಕ್ ಶುದ್ದತೆಯಿರುವ ಈ ಲೋಹವನ್ನು 
ತಯಾರಿಸುವ ಕಾರ್ಯವನ್ನು ಒಂದು ಅಂತರರಾಷ್ಟ್ರ ಸಂಸ್ಥೆಗೆ ವಹಿಸಬೇಕೆಂದು ಕೆಲವು 
ಮಂದಿ ತಜ್ಞರು ವಾದಿಸುತ್ತಾರೆ. 

ವ್ಯಾಪಕ ವಿವಾದಕ್ಕೆ ಎಡೆಕೊಟ್ಟಿರುವ ಮತ್ತೊಂದು ಸಮಸ್ಯೆ ರಿಯಾಕ್ಟರ್‌ 
ಕಸದ ವಿಕ್ರಯಕ್ಕೆ ಸಂಬಂಧಪಟ್ಟು ದು . ರೇಡಿಯೊ ವಿಕಿರಣ ಕಸವನ್ನು ಹೂತಿಟ್ಟು 
ಒಂದು ಭೂಭಾಗದ ಜೀವಿಪರಿಸ್ಥಿತಿಯನ್ನು ಅಭದ್ರಗೊಳಿಸುವ ಹಕ್ಕು ಮನುಷ್ಯನಿಗಿಲ್ಲ 
ಎಂಬ ನೈತಿಕ ಪ್ರಶ್ನೆಯೂ ಇಲ್ಲಿ ಏಳುತ್ತದೆ. ವಿಜ್ಞಾನಿಗಳು, ತತ್ವಶಾಸ್ತ್ರಜ್ಞರು, 
ಸಮಾಜ ಕಾರ್ಯಕರ್ತರು ಮುಂತಾದ ಅನೇಕ ಬಗೆಯ ವ್ಯಾಪಾರಗಳಲ್ಲಿ ತೊಡಗಿರುವ 
ಜನ ಈ ಚರ್ಚೆಯಲ್ಲಿ ಭಾಗಿಗಳಾಗಿದ್ದಾರೆ. ಒಂದು ಸಾವಿರ ಮೆಗವಾಟ್ ವಿದ್ಯುಚ್ಛಕ್ತಿ 
ಸಾಮರ್ಥ್ಯವುಳ್ಳ ರಿಯಾಕ್ಟರ್ ಒಂದು ವರ್ಷ ಕಾರ್ಯನಿರತವಾಗಿದ್ದರೆ ಅದರಲ್ಲಿ 
ಸಂಚಯವಾಗುವ ಕಸ 14, 000 ಮೆಗಕ್ಯೂರಿ ರೇಡಿಯೊ ವಿಕಿರಣ ವಸ್ತುವನ್ನು 
ಹೊಂದಿರುತ್ತದೆ. ಈ ಕಸದಲ್ಲಿ ಒಂದಿಷ್ಟಾದರು ಪರಿಸರದಲ್ಲಿ ಸೇರಿಕೊಳ್ಳದಂತೆ 
ಎಚ್ಚರಿಕೆ ವಹಿಸಬೇಕು. 

ರಿಯಾಕ್ಟರಿನ ಕಸವನ್ನು ಪ್ರತ್ಯೇಕಿಸಿ ಅದು ಪರಿಸರದೊಂದಿಗೆ ಬೆರೆಯದಂತೆ 
ನೋಡಿಕೊಳ್ಳುವ ವಿಧಾನಗಳ ಸಂಶೋಧನೆ ಮೊದಲಿನಿಂದ ನಡೆದಿದೆ. ದ್ರವರೂಪದಲ್ಲಿ 
ಈ ಕಸವನ್ನು ಶೇಖರಿಸುವುದಾಗಲಿ, ಒಂದುಕಡೆ ಅದನ್ನು ಜೋಪಾನವಾಗಿ ಕಾದಿರಿಸು 
ವುದಾಗಲಿ ಕಷ್ಟ . ಆದುದರಿಂದ ಘನ ಮಾತೃಕೆಯ ರೂಪದಲ್ಲಿ ಅದನ್ನು ಸಂಗ್ರಹಿಸು 
ವುದೆ ಉತ್ತಮ . ಈ ಮಾತೃಕೆಗಳನ್ನು ಸೈಝ್ ಲೆಸ್ ಉಕ್ಕಿನ ಪಾತ್ರೆಗಳಲ್ಲಿ 
ತುಂಬಿ ಭೂಜಲವಿಲ್ಲದ ಕಡೆ 1000 ಮೀ . ಆಳದಲ್ಲಿ ಹುಗಿದಿಡುವುದು ಉತ್ತಮವೆಂದು 
ಕೆಲವರು ವಾದಿಸುತ್ತಾರೆ. ಈ ಮಾರ್ಗವನ್ನು ಕೆಲವು ಕಡೆ ಅನುಸರಿಸುತ್ತಲೂ 
ಇದ್ದಾರೆ. ಇನ್ನೊಂದು ವಿಧಾನವೆಂದರೆ ರೇಡಿಯೊ ವಿಕಿರಣ ಕಸವನ್ನು ಗಾಜಿನ 
ಮಾತೃಕೆಗಳಲ್ಲಿ ಅಡಗಿಸಿ ಭೂಜಲವಿಲ್ಲದ ಕಡೆ 600 ಮೀ . ಆಳದಲ್ಲಿ ಹುಗಿದಿಡುವುದು. 
ಇಷ್ಟಾದರು ಈ ಕಸ ಮನುಷ್ಯನ ಪರಿಸರವನ್ನು ಸೇರುವುದಿಲ್ಲವೆಂದು ಹೇಳುವಂತಿಲ್ಲ. 
ಅದು ಹಾಗೆ ಮಾಡುವುದು ಭೂಜಲದ ಮೂಲಕವೆ . 

ರೇಡಿಯೊ ವಿಕಿರಣ ಕಸವನ್ನು ತುಂಬಿಕೊಂಡಿರುವ ಗಾಜಿನ ಮಾತೃಕೆಗಳು 


ನ್ಯೂಕ್ಲಿಯರ್ ವಿವಾದ 


೨೧ 


ನೀರಿನಲ್ಲಿ ಆ ಕಸ ಬೆರೆಯಲು ಸುಲಭವಾಗಿ ಬಿಡುವುದಿಲ್ಲ . ನೀರಿನಿಂದ ಆವೃತವಾಗಿದ್ದರು 
ಒಂದು ದಿನದಲ್ಲಿ ಅದರಲ್ಲಿ ಅಡಗಿರುವ ಕಸದ ಒಂದು ಮಿಲಿಯ ಭಾಗ ಕೂಡ ಹೊರಗೆ 
ತೂರಿಹೋಗುವುದಿಲ್ಲ. ಒಂದು ವೇಳೆ ನೀರಿನಲ್ಲಿ ಬೆರೆತರು ದಿನಕ್ಕೆ 0. 3 ಮೀಟರಿಗಿಂತ 
ಹೆಚ್ಚು ದೂರ ಅದು ಪ್ರವಹಿಸುವುದಿಲ್ಲ. ಈ ನಡುವೆ ವಿಕಿರಣಶೀಲ ಐಸೊಟೋಪುಗಳು 
ಕ್ಷಯವಾಗುತ್ತ ಅವುಗಳ ಮಾರಕ ಶಕ್ತಿಯನ್ನು ಕಳೆದುಕೊಳ್ಳುತ್ತ ಹೋಗುತ್ತವೆ. 

ರೇಡಿಯೊ ವಿಕಿರಣ ಕಸವನ್ನು ಹೂಳುವುದಕ್ಕೆ ಮುಂಚೆ ಅಚಾತುರ್ಯದಿಂದ 
ಅದನ್ನು ಸಮುದ್ರದಲ್ಲಿ , ನದಿಯಲ್ಲೊ , ಕಾಡಿನಲ್ಲೊ ಕೆಳಗೆ ಬೀಳಿಸಿದರೆ ಅದರಿಂದಾಗುವ 
ಹಾನಿ ಅಷ್ಟಿಷ್ಟಲ್ಲ ; ಲಕ್ಷಾಂತರ ಮಂದಿ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತದೆ, ಅಷ್ಟೆ 
ಮಂದಿ ಅಂಗವಿಕಲರಾಗಿ ನಿಷ್ಟಯೋಜಕರಾಗುತ್ತಾರೆ. ಭೂಕಂಪಗಳಿಂದ ಹುದುಗಿಸಿಟ್ಟ 
ಕಸ ಪಕ್ಕನೆ ಹೊರಚೆಲ್ಲಿ ಆವರಣದಲ್ಲಿ ಹರಡಿಕೊಳ್ಳುವ ಸಾಧ್ಯತೆಯೂ ಉಂಟು. ಇಂಥ 
ಆಕಸ್ಮಿಕಗಳನ್ನು ಲಭ್ಯವಿರುವ ಭೂಗರ್ಭವಿಜ್ಞಾನ ಮತ್ತು ಜಲವಿಜ್ಞಾನಗಳ 
ಅಧ್ಯಯನದ ಲಾಭ ಪಡೆದು ತಗ್ಗಿಸಬಹುದು. 

ಅಮೆರಿಕದಂಥ ಒಂದು ಮುಂದುವರಿದ ದೇಶದಲ್ಲಿ ಪ್ರತಿವರ್ಷ ಗಾಳಿ ಮತ್ತು 
ಜಲಮಾಲಿನ್ಯದಿಂದ 10, 000 ಜನ ಸಾಯುತ್ತಾರೆ, ಕಲ್ಲಿದ್ದಲು ಗಣಿಗಳಲ್ಲಿ ಸಂಭ 
ವಿಸುವ ಆಕಸ್ಮಿಕಗಳಿಂದ ಸಾಯುವವರು 1000 ಜನ, 300 ಜನ ಎಣ್ಣೆ ಮತ್ತು 
ಅನಿಲಗಳು ಸೋರುವುದರಿಂದಾಗಿ ಹತ್ತಿಕೊಳ್ಳುವ ಬೆಂಕಿಗೆ ತುತ್ತಾಗುತ್ತಾರೆ ಮತ್ತು 
1200 ಜನ ವಿದ್ಯುತ್ ಸ್ಪರ್ಷದಿಂದ ಸಾಯುತ್ತಾರೆ. ಶಕ್ತಿಯ ಆಕರಗಳು ಮನುಷ್ಯನ 
ಸುಖ ಜೀವನಕ್ಕೆ ನೆರವಾಗುವಂತೆ ಅವನ ಪ್ರಾಣಕ್ಕು ಒಮ್ಮೊಮ್ಮೆ ಸಂಚಕಾರ ತರುವು 
ದುಂಟು. ಎಲ್ಲ ಸಾಂಪ್ರದಾಯಿಕ ಶಕ್ತಿ ಆಕರಗಳೊಂದಿಗೆ ಜಾಗರೂಕತೆಯಿಂದ 
ವರ್ತಿಸಬೇಕಾದುದು ಹೇಗೆ ಅವಶ್ಯಕವೊ ಹಾಗೆಯೆ ನ್ಯೂಕ್ಲಿಯ ಶಕ್ತಿ ಆಕರಗಳೊಂದಿಗೆ 
ಜಾಗರೂಕತೆಯಿಂದ ವರ್ತಿಸುವುದೂ ಅವಶ್ಯಕ. ಸಾವಿನ ಮತ್ತು ತೊಂದರೆಯ 
ಸಂಭಾವ್ಯತೆಯನ್ನು ಸಂಪೂರ್ಣವಾಗಿ ತೊಡೆದುಹಾಕುವುದು ಎಲ್ಲ ಸಾಧ್ಯವಿಲ್ಲ. 
ರಿಯಾಕ್ಟರುಗಳಿಂದ 400 ಗಿಗವಾಟ್ ವರ್ಷ ಶಕ್ತಿಯನ್ನು ಉತ್ಪಾದಿಸುವಾಗ ಸಂಚಯ 
ವಾಗುವ ರೇಡಿಯೊ ವಿಕಿರಣ ಕಸದಿಂದ 1 .1 ಕ್ಯಾನ್ಸರ್‌ ಸಾವು ಸಂಭವಿಸಬಹುದು 
ಎಂದು ಬರ್ನಾರ್ಡ್ ಎಲ್ . ಕೊಹೆನ್ ಲೆಕ್ಕ ಮಾಡಿ ತೋರಿಸುತ್ತಾರೆ. ಅವರ ಲೆಕ್ಕಾ 
ಚಾರಕ್ಕೆ ಸಂಬಂಧಪಟ್ಟ ಪ್ರಾಚಲಗಳೆಲ್ಲ ಖರಾರುವಾಕ್ಕಾಗಿರದೆ ಇರಬಹುದು. ಆದರೆ 
ಅದು ನ್ಯೂಕ್ಲೀಯ ಕೈಗಾರಿಕೆಯಲ್ಲಿ ಸಾಯುವವರು ಬೇರೆಕೈಗಾರಿಕೆಗಳಲ್ಲಿ ಸಾಯುವವರಿ 
ಗಿಂತ ತೀರಾ ಕಡಿಮೆ ಸಂಖ್ಯೆ ಎಂಬುದನ್ನು ತಿಳಿಸಲು ಸಾಕು. ರಿಯಾಕ್ಟರ್‌ ಆಕಸ್ಮಿಕ 
ಗಳಿಗೆ ಸಂಬಂಧಪಟ್ಟ ರಾಸ್ ಮೂಸೆನ್ ವರದಿ 1,00, 000 ರಿಯಾಕ್ಟರ್‌ ವರ್ಷದಲ್ಲಿ 
ಒಮ್ಮೆ ಮಾರಕವಾದ ಅಕಸ್ಮಿಕ ಸಂಭವಿಸಬಹುದು ಎಂದು ತಿಳಿಸಿದೆ. 

ರಾಲ್ಫ್ನಾಡರ್ , ಹೇನ್ಸ್ ಆಲ್ಫ್ವೆನ್ , ಬರ್ನಾರ್ಡ್ ಟಿ. ಫೆಲ್ಡ್ ಅವರು 
ಅಮೆರಿಕ ದೇಶದಲ್ಲಿ ಶೀಘ್ರ ಮತ್ತು ಪ್ರಸವ ರಿಯಾಕ್ಟರುಗಳ ವಿರುದ್ದ ಹೋರಾಟ 


೨೨ 


ವಿಜ್ಞಾನ ಕರ್ಣಾಟಕ 


ನಡೆಸಿದ್ದಾರೆ. ರಿಯಾಕ್ಟರುಗಳಲ್ಲಿ ಸಂಭವಿಸುವ ಆಕಸ್ಮಿಕಗಳೆ ಅವರಿಗೆ ಮುಖ್ಯವಾಗಿ 
ಕಾಣುವುದಿಲ್ಲ ; ರೇಡಿಯೊ ವಿಕಿರಣ ಕಸವನ್ನು ಹುಗಿದಿಡುವುದರಿಂದಲೆ ಸಮಸ್ಯೆ 
ಅದರಷ್ಟಕ್ಕೆ ಅದು ಪರಿಹಾರ ಕಂಡುಕೊಳ್ಳುತ್ತದೆಂದೂ ಅವರು ಭಾವಿಸುವುದಿಲ್ಲ. ರಕ್ಷಣೆ 
ಗಾಗಿ ನಿಯೋಜಿಸುವ ಪೋಲೀಸ್ ಬಂದೋಬಸ್ತು ಅಂತಿಮವಾಗಿ ಕಾವಲುದಂಡು 
ರಾಷ್ಟ್ರ (garrison state ) ನಿರ್ಮಾಣಕ್ಕೆ ಹಾದಿಮಾಡಿಕೊಡುತ್ತದೆಂದು ಅವರು 
ಶಂಕಿಸುತ್ತಾರೆ. ಕಾವಲು ದಂಡಿಗಿಂತ ಸುಭದ್ರವಾದ ತಾಂತ್ರಿಕ ವ್ಯವಸ್ಥೆಯನ್ನು 
ರಚಿಸುವುದೆ ಸರಿಯಾದ ಮಾರ್ಗ. ಈ ದಿಶೆಯಲ್ಲಿ ಇಲ್ಲಿನವರೆಗೆ ನಡೆದಿರುವ ಸಂಶೋಧನೆ 
ಗಳನ್ನು ಗಮನಿಸಿದರೆ ನಾವು ಯಾವುದೆ ಭಯದಿಂದ ಧೃತಿಗೆಡಬೇಕಾದುದಿಲ್ಲ ಎಂದು 
ಎಡ್ವರ್ಡ್ ಟೆಲ್ಲರ್ , ಪೀಟರ್ ಬೆಕ್ಮನ್ ಮತ್ತು ಕೊಹೆನ್ ಜನರನ್ನು ಸಾಂತ್ವನ 
ಗೊಳಿಸುತ್ತಾರೆ. ಪೀಟರ್ ಬೆಕ್ ಮನ್ ಅವರು ಇನ್ನೂ ಮುಂದೆ ಹೋಗಿ ನ್ಯೂಕ್ಲಿಯ 
ಕೈಗಾರಿಕೆಯ ಅನುಭವವೇ ಇಲ್ಲದ ಸಮಾಜ ಕಾರ್ಯಕರ್ತರು ಎಬ್ಬಿಸಿರುವ ಗುಲ್ಲು 
ಎಂದು ವಿರೋಧಿಗಳ ಬಾಯಿ ಮುಚ್ಚಿಸಲು ಪ್ರಯತ್ನಿಸುತ್ತಾರೆ. ಇತಿಹಾಸ ಇಂಥ 
ಪ್ರಯತ್ನಗಳಿಗೆ ಪ್ರೇರಕವಾಗಿ ಮಾತ್ರ ಇಲ್ಲ ಎನ್ನುತ್ತಾರೆ ಬರ್ನ್‌ಡ್್ರ ಟ . ಫೆಲ್ಡ್ . 
ಆ ಪರಮಾಣು ಬಾಂಬು ಪರೀಕ್ಷಾರ್ಥ ಸಿಡಿತಕ್ಕೆ ಸಿದ್ದವಾಗುವುದಕ್ಕೆ ಮುಂಚೆಯೇ 
ಆ ಬಾಂಬಿನ ತಯಾರಿಕೆಗೆ ಕಾರಣರಾದ ವಿಜ್ಞಾನಿಗಳೆ ಅದರ ವಿರುದ್ಧ ಧ್ವನಿ ಎತ್ತಿದ್ದರು. 
ಆಲ್ಬರ್ಟ್ ಐನ್‌ಸ್ಟೀನ್ , ನೀಲ್ಸ್ ಬೋರ್‌ ಮತ್ತು ಜೈಲಾರ್ ಅವರು ಪರಮಾಣು 
ಬಾಂಬನ್ನು ಯುದ್ಧದಲ್ಲಿ ಉಗಯೋಗಿಸಬಾರದೆಂದು ಸರ್ಕಾರದಲ್ಲಿ ಬಿನ್ನಪಮಾಡಿ 
ಕೊಂಡರು. ಹಿರೋಷಿಮದಮೇಲೆ ಸಿಡಿದ ಬಾಂಬು ಅವರನ್ನು ದಿಗ್ರಾ೦ತಿಗೊಳಿಸಿತು. 
ನಾಗಸಾಕಿಯ ಮೇಲೆ ಬಾಂಬುಸಿಡಿಯಲು ವಿಜ್ಞಾನಿಗಳೆ ಕಾರಣರೆಂಬುದು ಈಗ 
ರಹಸ್ಯವೇನೂ ಆಗಿ ಉಳಿದಿಲ್ಲ. ಆದುದರಿಂದ ಬಾಂಬುಗಳ ತಯಾರಿ ಯಾವುದಾದರು 
ಕಾರಣದಿಂದ ಮುಂದುವರಿಯುತ್ತದೆ ಎಂದು ಆ ವಿಜ್ಞಾನಿಗಳು ಆಗಲೆ ಮನಗೊಂಡಿದ್ದರು 
ಎ ಪರೀಕ್ಷಾರ್ಥವಾಗಿ ನ್ಯೂಕ್ಲಿಯ ಸಾಧನವನ್ನು ಸಿಡಿಸುವುದೂ ಅಪಾಯಕಾರಿ . 
ಈ ದಿಶೆಯಲ್ಲಿ ಅನೇಕ ಪ್ರಯೋಗಗಳನ್ನು ನಡೆಸಿದ್ದರೂ ಅಮೆರಿಕ ಮತ್ತು ರಷ್ಯಾ ದೇಶ 
ಗಳು ವಿಕಿರಣಶೀಲ ಐಸೊಟೋಪುಗಳನ್ನು ಪರಿಸರಕ್ಕೆ ಚೆಲ್ಲದೆ ಅಂಥ ಸ್ಫೋಟ 
ನಡೆಸುವುದು ದುಸ್ಸಾಧ್ಯ ಎಂಬ ತೀರ್ಮಾನಕ್ಕೆ ಬಂದಿವೆ. ಯುರೇನಿಯಂ- 235 
ಮತ್ತು ಪ್ಲುಟೋನಿಯಂ- 239 , ಯಾವುದೆ ಐಸೊಟೋಪಾಗಲಿ ವಿದಳನಗೊಂಡಾಗ 
ವಿಕಿರಣಶೀಲ ತುಣುಕುಗಳು ನಿರ್ಮಾಣವಾಗುತ್ತವೆ. ಯಾವುದೆ ಭೂಭಾಗದಲ್ಲಾಗಲಿ 
ಈ ತುಣುಕುಗಳನ್ನು ಅಡಗಿಸಿಡುವುದು ಆಗದ ಮಾತು. ಅವು ಭೂಜಲದ ಮೂಲಕ 
ಮನುಷ್ಯನ ಪರಿಸರವನ್ನು ಸೇರುತ್ತವೆ. ಇದನ್ನು ಮನಗೊಂಡೆ ಸುರಂಗಗಳನ್ನು 
ತೋಡಲಾಗಲಿ, ಬೆಟ್ಟಗಳನ್ನು ಕಡಿಯಲಾಗಲಿ, ಜಲಾಶಯಗಳನ್ನು ನಿರ್ಮಿಸಲಾಗಲಿ 
ಯಾವ ದೇಶದಲ್ಲಿ ನ್ಯೂಕ್ಲಿಯ ಸಾಧನಗಳನ್ನು ಸಿಡಿಸುವುದಿಲ್ಲ. 

ನ್ಯೂಕ್ಸಿಯ ವಿವಾದ ಇಂದಿಗೆಕೊನೆಗೊಂಡಿತೆಂದು ಯಾವಾಗಲೂ ಹೇಳುವುದಕ್ಕೆ 


ನ್ಯೂಕ್ಲಿಯರ್ ವಿವಾದ 
ಬರುವುದಿಲ್ಲ . ಇದು ಬಾಯಿಚಪಲಕ್ಕೆ ಎದ್ದ ವಿವಾದವೂ ಅಲ್ಲ . ಯಾರೊಬ್ಬರೂ 
ಇನ್ನೊಬ್ಬರ ಬಾಯಿ ಮುಚ್ಚಿಸುವುದಕ್ಕೂ ಆಗುವುದಿಲ್ಲ. ಇತಿಹಾಸ ತೀರ್ಮಾನ 
ಕೊಡಬೇಕಾದ ಈ ಚರ್ಚೆ ನಡೆಯುವುದರಿಂದ ವಿಜ್ಞಾನದ ಬೆಳವಣಿಗೆಗೆ ಹೊಸ 
ಚೈತನ್ಯ ಒದಗಿಬರುತ್ತದೆ. ಮಾನವೀಯ ಗುಣದ ವಿಕಾಸಕ್ಕೆ ಹೊಸ ಆಯಾನು 
ದೊರೆಯುತ್ತದೆ. 


ಅರಿಯೆಯಾ 


ಹಿಗ್ಗುವೆ ಏತಕೆ ನಿನ್ನಯ ಗೆಲುವಿಗೆ 
ಹಿಗ್ಗಿನ ಬದಿಯ ತಗ್ಗನು ಮರೆತು ಮುಗ್ಗರಿಸುವೆಯ 
ಚಂದ್ರನ ಮೇಲೆ ಇಳಿದ ಜಂಬದಿ ಬೀಗುವೆಯ . 
ಕುಜನೆಡೆ ಸಾರಿ ಅಜನಾಗುವೆನೆಂದೆಣಿಸುವೆಯ 
ಇಂದಿನ ಸಾಹಸ ಹಿಂದಿನ ಜೀವರು ಮಾಡಿರರೆಂದೆಣಿಸುವೆಯ 


ಆರ್ಷೇಯಕಲ್ಪದಿ ಸಾಗರಮಥನದಿ 
ಪಂಚಧಾತು ಮಿಲನದಿಂದಾಯಿತು ಜೀವಾವ್ರ 
ಅದನುಂಡಣುಗಳು ಜೀವಿಗಳಾದುದ ನೀನರಿಯ 
ಆಮ್ಲ ಮುಗಿಯಲು ಆಮ್ಲ ಜನಕ ಆಸರೆಯಾದುದ ನೀನರಿಯ 


ಒಂದು ಕಾಲದಿ ಸಾಗರದೊಡೆಯ ತ್ರಿತೆವರಿ ಎಂಬುದ ನೀನರಿಯ 
ಮತೃರು ಭೂಮಿಯ ಗೆದ್ದುದು ಸಾಹಸವೆಂಬುದ ನೀಇಲ್ಲೆನುವೆಯ 
ನಾಗರು ಪ್ರಸವಿಸಿದಂಡದ ಕುಶಲತೆ ಅಲ್ಪವೆಂದೆಣಿಸುವೆಯ 
ನೆಲ - ಜಲ ವಾಯುಸ್ತರ ಚರರೆಂದವರಿದ್ದುದ ಮರೆಯುವೆಯ 
ಎದುರಿಲ್ಲದ ನಾಗರು ಕೊನೆಗಳಿದುದ ನೀನರಿಯಾ 
ಎದುರಿಲ್ಲದ ಆಗಜಮುಖಸಿಂಹರು ಬೀಗಿದುದನು ನೀನರಿಯ 
ಮಾನವ ಮರ್ಕಟ ಎಂಬುದ ಮರೆತು ಅತಿಕಲ್ಪನೆಗೊಳಗಾಗುವೆಯ 
ಕಾಲಕೋಶವನು ಬಲ್ಲವನೊಬ್ಬನೆ ಆಮಾದೇವನು ಎಂಬುದ ಮರೆಯುವೆಯಾ 


ದ್ವಾರಂ 


ವಿ. ಎಂ . ಷಣ್ಮುಗಂ 


ಎಂಟು ಚದುರಗಳ ಸಮಸ್ಯೆ 


ರಿಸಿರುವಂತೆ ಎಂಟು ಚದುರ 
ಗಳನ್ನು ಒಂದು ಚದುರದ ಆಕಾರದಲ್ಲಿ 
ಜೋಡಿಸಲಾಗಿದೆ. ಈ ಎಂಟು ಚದುರ 
ಗಳಲ್ಲಿಯೂ , ಕೇಂದ್ರಕ್ಕೆ ಸಮಾಂಗತೆ 
( Symmetrically about the Centre ) 
ಇರುವಂತೆ, ಋಣವಿಲ್ಲದ ಪೂರ್ಣಾಂಕ 
ಗಳನ್ನು ಬರೆಯಬೇಕು. ಯಾವ ಸರಳ 
ರೇಖೆಯ ಮೇಲಿರುವ ಮೂರು ಚದುರಗಳಲ್ಲಿ 
ಬರೆದಿರುವ ಸಂಖ್ಯೆಗಳನ್ನು ಕೂಡಿದರೂ 
ಮೊತ್ತ 12 ಆಗಿರಬೇಕು. 


ಚಿತ್ರ 1 


ಈ ನಿಯಮದ ಪ್ರಕಾರ , ಮೇಲಿನ ಸಮಸ್ಯೆಗೆ ಹಲವಾರು ಪರಿಹಾರಗಳು 


4 | 4 | 4 | 3 | 6 | 7 || 


*|1| 


4 . 


ಚಿತ್ರ 2 


ಚಿತ್ರ 3 


ವಿಜ್ಞಾನ ಕರ್ಣಾಟಕ 
ಸಿಗುತ್ತವೆ. ಉದಾಹರಣೆಗೆ, ಪ್ರತಿ ಚದುರದಲ್ಲಿಯೂ 4 - ನ್ನು ಬರೆಯಬಹುದು. ಈ 
ಪರಿಹಾರದಲ್ಲಿ ನಾವು ಉಪಯೋಗಿಸಿದ ಎಲ್ಲಾ ಸಂಖ್ಯೆಗಳ ಮೊತ್ತ 32 ಆಗಿದೆ. 
ಇದೇ ಸಮಸ್ಯೆಗೆ ಇನ್ನೊಂದು ಪರಿಹಾರ ಈ ರೀತಿಕೊಡಬಹುದು. ಪ್ರತಿ ಮೂಲೆಯ 
ಚದುರದಲ್ಲಿಯೂ 3 - ನ್ಯೂ , ಪ್ರತಿ ಮಧ್ಯ ಚದುರದಲ್ಲಿಯೂ 6 - ನ್ನೂ ಬರೆಯ 
ಬಹುದು. ಈ ಪರಿಹಾರದಲ್ಲಿ ನಾವು ಉಪಯೋಗಿಸಿದ ಎಲ್ಲಾ ಸಂಖ್ಯೆಗಳ ಮೊತ್ತ 
36 ಆಗಿದೆ. 

ಮೇಲಿನ ಸಮಸ್ಯೆಗೆ ಒಟ್ಟು ಎಷ್ಟು ಪರಿಹಾರಗಳಿವೆ ? ಮತ್ತು ವಿವಿಧ ಪರಿಹಾರ 
ಗಳಲ್ಲಿ ಉಪಯೋಗಿಸಲ್ಪಡುವ ಎಲ್ಲಾ ಸಂಖ್ಯೆಗಳ ಮೊತ್ತ ಯಾವ ರೀತಿಯಲ್ಲಿ 
ಬದಲಾವಣೆ ಹೊಂದುತ್ತದೆ? ಈ ವಿಷಯಗಳನ್ನು ಪರಿಶೀಲಿಸೋಣ. 

ಮೇಲಿನ ಸಮಸ್ಯೆಗೆ ಒಟ್ಟು ಏಳು ವಿವಿಧ ಪರಿಹಾರಗಳು ಸಿಗುತ್ತವೆ. 
ಅವುಗಳನ್ನು ಕೆಳಗೆ ಕೊಡಲಾಗಿದೆ. ಪ್ರತಿ ಸರಿಹಾರದಲ್ಲಿಯೂ ಉಪಯೋಗಿಸಿದ 
ಸಂಖ್ಯೆಗಳ ಮೊತ್ತ , ಕನಿಷ್ಠ ಬೆಲೆ 24ರಿಂದ ಗರಿಷ್ಠ ಬೆಲೆ 48ರ ವರೆಗೆ ಇರುವ, 
4ರಿಂದ ಭಾಗಿಸಲ್ಪಡುವ ಎಲ್ಲಾ ಪೂರ್ಣಾಂಕಗಳ ಬೆಲೆಗಳನ್ನೂ ಪಡೆಯುತ್ತದೆ. 


ಪರಿಹಾರ ನಂ : 1 


ಪರಿಹಾರ ನಂ . 2 


6 | 0 | 6 


| 


2 


5 


| 


2 | 


ಮೊತ್ತ= 24 


ಮೊತ್ತ= 28 


ಚಿತ್ರ 4 


ಚಿತ್ರ 5 


ಎಂಟು ಚದುರಗಳ ಸಮಸ್ಯೆ 


ಪರಿಹಾರ ನಂ . 3 


. 


ಪರಿಹಾರ ನಂ . 4 


23 


ಮೊತ್ತ= 32 

ಚಿತ್ರ 6 


- 


ಮೊತ್ತ= 36 


ಚಿತ್ರ ? 


ಪರಿಹಾರ ನಂ . 5 


ಪರಿಹಾರ ನಂ . 6 . 


ಮೊತ್ತ 40 


ಮೊತ್ತ= 44 

ಚಿತ್ರ 9 


ಚಿತ್ರ 8 


ವಿಜ್ಞಾನ ಕರ್ಣಾಟಕ 


ಪರಿಹಾರ ನಂ . 7 


1೩ 


ಮೊತ್ತ= 48 


ಚಿತ್ರ 10 


ಮೇಲಿನ ಸಮಸ್ಯೆಯ ಸಾರ್ವತ್ರಿಕ ರೂಪವನ್ನು (general case ) ಪರಿಶೀಲಿ 
ಸೋಣ. 

ಒಂದೇ ಸರಳ ರೇಖೆಯ ಮೇಲಿರುವ ಮೂರು ಚದುರಗಳಲ್ಲಿ ಬರೆದಿರುವ 
ಸಂಖ್ಯೆಗಳ ಮೊತ್ತವು ಯಾವಾಗಲೂ “ s ?” ಎಂಬ ಸ್ಥಿರ ಸಂಖ್ಯೆಯಾಗಿರಬೇಕು 
ಎಂದಿರಲಿ. ಎಂಟು ಚದುರಗಳಲ್ಲಿಯೂ ಬರೆದಿರುವ ಸಂಖ್ಯೆಗಳ ಮೊತ್ತವನ್ನು “ s ' 
ಎಂದು ಗುರುತಿಸೋಣ. 

“s ” ಒಂದು ಸ್ಥಿರಸಂಖ್ಯೆಯಾಗಿರುವಾಗ, ಒಟ್ಟು ಎಷ್ಟು ಪರಿಹಾರಗಳು 
ಸಿಗುತ್ತವೆ ? ಮತ್ತು S - ನ ಬೆಲೆಯು ಯಾವ ರೀತಿಯಲ್ಲಿ ಬದಲಾವಣೆ ಹೊಂದು 
ತದೆ ? ಈ ವಿಷಯಗಳನ್ನು ಪರಿಶೀಲಿಸೋಣ. 
- ಸಂಖ್ಯೆಗಳನ್ನು ಕೇಂದ್ರಕ್ಕೆ ಸಮಾಂಗತೆ ಇರುವಂತೆ ಬರೆಯಬೇಕಾಗಿರು 
ವುದರಿಂದ, ಪ್ರತಿ ಮೂಲೆ ಚದುರದಲ್ಲಿಯೂ ಒಂದೇ ಸಂಖ್ಯೆಯನ್ನು ಬರೆಯಬೇಕು. 
ಇದೇ ರೀತಿ, ಪ್ರತಿ ಮಧ್ಯ ಚದುರದಲ್ಲಿಯೂ ಒಂದೇ ಸಂಖ್ಯೆಯನ್ನು ಬರೆಯಬೇಕು. 
ಪ್ರತಿ ಮೂಲೆ ಚದುರದಲ್ಲಿಯೂ ಬರೆಯುವ ಸಂಖ್ಯೆಯನ್ನು “ y ” ಎಂದೂ , ಪ್ರತಿ 
ಮಧ್ಯ ಚದುರದಲ್ಲಿಯೂ ಬರೆಯುವ ಸಂಖ್ಯೆಯನ್ನ “ X ” ಎಂದೂ , ಗುರುತಿಸೋಣ, 

* ಹಾಗಾದರೆ , ಕೊಟ್ಟಿರುವ ಸ್ಥಿರ ಸಂಖ್ಯೆ - ನ ಬೆಲೆಯು (x + 2y ) ಆಗಿರು 
ತದೆ; ಮತ್ತು ಎಂಟು ಚದುರಗಳಲ್ಲಿಯೂ ಬರೆದಿರುವ ಸಂಖ್ಯೆಗಳ ಮೊತ್ತವು 
S = 4 (x + y) ಆಗಿರುತ್ತದೆ. ಇದರಿಂದ ಜನ ಬೆಲೆಯು 4ರಿಂದ ಭಾಗಿಸಲ್ಪಡುವ 
ಒಂದು ಪೂರ್ಣಾಂಕವಾಗಿಯೇ ಇರಬೇಕು ಎಂದು ಗೊತ್ತಾಗುತ್ತದೆ. 


ಎಂಟು ಚದುರಗಳ ಸಮಸ್ಯೆ 


- 


2 


S = 4 (x + y) = 4 N ಎಂದು ಗುರುತಿಸೋಣ. ( ಇಲ್ಲಿ N ಒಂದು ಪೂರ್ಣಾಂಕ.). 
ಆದ್ದರಿಂದ, y = ( N - x) ಮತ್ತು y = SX ಆಗುತ್ತದೆ. 
.'. S = 4 ( x + y ) = 4x + 4y . 

= 4x + 2 (S - x) 
= 2 ( s + x) 


.: (S+x)- 


- 4 = 2N . 


( N 


K 


IN - a 


ನ| 


8|| 


N - X 


» 


N -X 


- ಚಿತ್ರ 11 

ಚಿತ್ರ 12 
ಅಂದರೆ, (S + x) ನ ಬೆಲೆ ಒಂದು ಸಮಸಂಖ್ಯೆ . ಆದ್ದರಿಂದ “ s ” ಮತ್ತು 
“ x ' ಇವೆರಡೂ ಸಮ ಸಂಖ್ಯೆಗಳಾಗಿರಬೇಕು, ಅಥವಾ ಎರಡೂ ಬೆಸ ಸಂಖ್ಯೆಗಳಾಗಿರ 
ಬೇಕು. 

s ” ಒಂದು ಸ್ಥಿರ ಸಂಖ್ಯೆಯಾಗಿರುವುದರಿಂದ, x- ನ ಬೆಲೆಯು ಪ್ರತಿ ಸಲವೂ 
ಎರಡೆರಡಾಗಿ ಬದಲಾವಣೆ ಹೊಂದುತ್ತದೆ. ಅದಕ್ಕೆ ಅನುಗುಣವಾಗಿ S = AN ನ 
ಬೆಲೆಯು ಪ್ರತಿಸಲವೂ ನಾಲ್ಕುನಾಲ್ಕಾಗಿ ಬದಲಾವಣೆ ಹೊಂದುತ್ತದೆ. 

* ಸ್ಥಿರಸಂಖ್ಯೆ “ s ” ಒಂದು ಸಮಸಂಖ್ಯೆಯಾಗಿರಲಿ. ಈಗ “ x ” ಕೂಡ 
ಒಂದು ಸಮಸಂಖ್ಯೆಯಾಗಿರುತ್ತದೆ. X = 0 ರಿಂದ x = s ವರೆಗೆ ಇರುವ ಎಲ್ಲಾ 

ಸಮಸಂಖ್ಯೆಗಳ ಬೆಲೆಗಳನ್ನೂ x- ಗೆ ಕೊಡಬಹುದು. x-ನ ಪ್ರತಿ ಬೆಲೆಗೂ , 
- ಒಂದು ಪರಿಹಾರ ಸಿಗುತ್ತದೆ. ಆದ್ದರಿಂದ, ಒಟ್ಟು ಪರಿಹಾರಸಂಖ್ಯೆ ( +1 ) . 
x- ಗೆ ಕನಿಷ್ಠ ಬೆಲೆ ( ಅಂದರೆ x = 0) ಆದಾಗ, S - ನ ಬೆಲೆಯೂ ಕನಿಷ್ಠ = 25 , 
x- ಗೆ ಗರಿಷ್ಠ ಬೆಲೆ ( ಅಂದರೆ x = s) ಆದಾಗ, S - ನ ಬೆಲೆಯೂ ಗರಿಷ್ಠ = 4s, ಅಂದರೆ, 
( 28 ) ರಿಂದ ( 43 ) ವರೆಗಿರುವ ನಾಲ್ಕರಿಂದ ಭಾಗಿಸಲ್ಪಡುವ ಎಲ್ಲಾ ಪೂರ್ಣಾಂಕಗಳ 
ಬೆಲೆಗಳನ್ನೂ S ಪಡೆಯುತ್ತದೆ, 


೩೦ 


ವಿಜ್ಞಾನ ಕರ್ಣಾಟಕ 
ಉದಾಹರಣೆಗೆ, s-ನ ಬೆಲೆಯು 10 ಆಗರಲಿ. ಇದಕ್ಕೆ ಸಿಗುವ ಪರಿಹಾರಗಳ 
ಸಂಖ್ಯೆ ( + 1 ) = ( ) + 1 ) = 6, ಈ ಆರು ಪರಿಹಾರಗಳಲ್ಲಿ 
S - ನ ಬೆಲೆಯು ( 23) = 20 ರಿಂದ ( 48 ) = 40 ವರೆಗೆ ಇರುವ ನಾಲ್ಕರಿಂದ ಭಾಗಿಸ 
ಲ್ಪಡುವ ಎಲ್ಲಾ ಪೂರ್ಣಾಂಕಗಳೂ ಆಗಿರುತ್ತದೆ. ಈ ಉದಾಹರಣೆಗೆ ಸಂಬಂದಿಸಿದ 
ಆರು ಪರಿಹಾರಗಳನ್ನೂ ಕೆಳಗೆ ಕೊಡಲಾಗಿದೆ. 
- ಪರಿಹಾರ ನ . 

ಪರಿಹಾರ ನಂ . 2 


5 . 


5 


| 


0 


5 


4 


| 


2 


| 4 


. 


O, 1 = 5 . . 
- S - 20 

ಚಿತ್ರ 13 
ಪರಿಹಾರ ನರಿ , 3 


K = 2 , 4 - 4 , 
S 24 

ಚಿತ್ರ 14 
ಪರಿಹಾರ ನಂ . 4 


3 | 4 | 3 


3 


| 


4 


2 | 


6 | 


L = 4 = 3 , 

S = 28 


6 = 2 , 
S : 32 
ಚಿತ್ರ 16 


ಚಿತ್ರ 15 


ಎಂಟು ಚದುರಗಳ ಸಮಸ್ಯೆ 


ಪರಿಹಾರ ನಂ . 5 


ಪರಿಹಾರ ನಂ 6 


. 


10 


10 


1 


| 


8 || 


010 | 


K = 8 , = 1 , 10, 4 = 0 , 
S = 36 

S = 40 
- ಚಿತ್ರ 17 . 

ಚಿತ್ರ 18 | 
ಸ್ಥಿರಸಂಖ್ಯೆ s ” ಒಂದು ಬೆಸ ಸಂಖ್ಯೆಯಾಗಿರಲಿ. ಈಗ x ' ಕೂಡ 
ಒಂದು ಬೆಸ ಸಂಖ್ಯೆಯಾಗಿರುತ್ತದೆ. x = 1 ರಿಂದ X = s ವರೆಗೆ ಇರುವ ಎಲ್ಲಾ 
ಬೆಸ ಸಂಖ್ಯೆಗಳ ಬೆಲೆಗಳನ್ನೂ x- ಗೆ ಕೊಡಬಹುದು . xನ ಪ್ರತಿ ಬೆಲೆಗೂ , ಒಂದು 
ಪರಿಹಾರ ಸಿಗುತ್ತದೆ. ಅಂದರೆ, ಒಟ್ಟು ಪರಿಹಾರ ಸಂಖ್ಯೆ ), x- ಗೆ ಕನಿಷ್ಠ 
ಬೆಲೆ ( ಅಂದರೆ x = 1) ಆದಾಗ, S- ನ ಬೆಲೆಯೂ ಕನಿಷ್ಠ = ( 2s + 2), x - ಗೆ 
ಗರಿಷ್ಠ ಬೆಲೆ ( ಅಂದರೆ x = s) ಆದಾಗ, S - ನ ಬೆಲಿಯೂ ಗರಿಷ್ಠ = 4s , ಅಂದರೆ , 
( 2s + 2) ರಿಂದ ( 43 ) ವರೆಗೆ ಇರುವ, ನಾಲ್ಕರಿಂದ ಭಾಗಿಸಲ್ಪಡುವ ಎಲ್ಲಾ ಪೂರ್ಣಾಂಕ 
ಗಳ ಬೆಲೆಗಳನ್ನೂ S ಪಡೆಯುತ್ತದೆ. 

ಉದಾಹರಣೆಗೆ, - ನ ಬೆಲೆಯು 11 ಆಗಿರಲಿ, ಇದಕ್ಕೆ ಸಿಗುವ ಪರಿಹಾರಗಳ 
ಸಂಖ್ಯೆ ( * ) = ( ² ) = 6, ಈ ಆರು ಪರಿಹಾರಗಳಲ್ಲಿ S-ನ 
ಬೆಲೆಯು ( 2s + 2) = 24 ರಿಂದ ( 45 ) = 44 ವರೆಗೆ ಇರುವ ನಾಲ್ಕರಿಂದ ಭಾಗಿಸ 
ಲ್ಪಡುವ ಎಲ್ಲಾ ಪೂರ್ಣಾಂಕಗಳೂ ಆಗಿರುತ್ತದೆ. ಈ ಉದಾಹರಣೆಗೆ ಸಂಬಂದಿಸಿದ 
ಆರು ಪರಿಹಾರಗಳನ್ನೂ ಕೆಳಗೆ ಕೊಡಲಾಗಿದೆ. 


ತಿತಿ 


ವಿಜ್ಞಾನ ಕರ್ಣಾಟಕ 


ಪರಿಹಾರ ನಂ . 1 


ಪರಿಹಾರ ನಂ 2 


C = 1 , 2 , = 5 

S = 24 
ಚಿತ್ರ 19 


= 3 , 34 , 
$ = 28 

ಚಿತ್ರ 20 


ಪರಿಹಾರ ನಂ . 3 


ಪರಿಹಾರ ನಂ . 4 


T 


= 5 , 4 = 3 , 
S = 32 

ಚಿತ್ರ 21 


C = 7 , 4 - 2 , 
S = 36 

ಚಿತ್ರ 22 


3. 


ಎಂಟು ಚದುರಗಳ ಸಮಸ್ಯೆ 


ಪರಿಹಾರ ನಂ . 5 


ಪರಿಹಾರ ನಂ . 6 . 


11 


= 9 , 2 = 1 , = 11 , 4 = 0 , 
S = 40 

S : 44 
- ಚಿತ್ರ 23 

ಚಿತ್ರ 24 
ಎಂಟು ಚದುರಗಳಲ್ಲಿಯೂ ಒಂದೇ ಸಂಖ್ಯೆ ಬರುವ ಪರಿಹಾರ ಯಾವ ಸಂದರ್ಭ 
ದಲ್ಲಿ ಸಿಗುತ್ತದೆ ? ಈ ವಿಷಯವನ್ನು ಪರಿಶೀಲಿಸೋಣ. 

ಪ್ರತಿಯೊಂದು ಚದುರದಲ್ಲಿಯೂ ಇರುವ ಆ ಸಂಖ್ಯೆಯು ಸಮಸಂಖ್ಯೆ ಆದಾಗ, 
ಅದನ್ನು “2k ” ಎಂದು ಗುರುತಿಸೋಣ. ಈಗ, s- ನ ಬೆಲೆಯು ( 2k + 2k + 
2k) = 6k ಆಗಿರುತ್ತದೆ. ಅಂದರೆ, ಕೊಟ್ಟಿರುವ ಸ್ಥಿರಸಂಖ್ಯೆಯಾದ s, ಆರರಿಂದ 
ಭಾಗಿಸಲ್ಪಡುವ ಪೂರ್ಣಾಂಕವಾಗಿರಬೇಕು. ಇದೇ ರೀತಿ, ಪ್ರತಿಯೊಂದು ಚದುರ 


2k | ak _ 2k 


2k +12K + 1 2k + 1 


: 


2k 


2k 


2k + 1 


2k + 1 


2k | 2k | 2k 


2k + 1 | 2k +12 + 1 


s = 66 


= 6k + 


ಚಿತ್ರ 25 


ಚಿತ್ರ 26 


ವಿಜ್ಞಾನ ಕರ್ಣಾಟಕ 


ದಲ್ಲಿಯೂ ಇರುವ ಆ ಸಂಖ್ಯೆಯು ಬೆಸ ಸಂಖ್ಯೆ ಆದಾಗ , ಅದನ್ನು ( 2k + 1) ಎಂದು 
ಗುರುತಿಸೋಣ. ಈಗ, s- ನ ಬೆಲೆಯು 3 ( 2k + 1) = (6k + 3) ಆಗಿರುತ್ತದೆ. 
ಅಂದರೆ , ಕೊಟ್ಟಿರಿವ ಸ್ಥಿರಸಂಖ್ಯೆಯಾದ s, ಮೂರರಿಂದ ಭಾಗಿಸಲ್ಪಡುವ, ಆದರೆ 
ಆರರಿಂದ ಭಾಗಿಸಲ್ಪಡದಿರುವ ಪೂರ್ಣಾಂಕವಾಗಿರಬೇಕು. 

ಮೇಲಿನ ಸಮಸ್ಯೆಯ ನಿಯಮವನ್ನು ಸ್ವಲ್ಪ ಬದಲಾಯಿಸಿ ಇನ್ನೊಂದು 
ರೀತಿಯ ಸಮಸ್ಯೆಯನ್ನು ಗಮನಿಸಬಹುದು. ಅಂದರೆ, ಒಂದೇ ಸರಳ ರೇಖೆಯ 
ಮೇಲಿರುವ ಮೂರು ಚದುರಗಳಲ್ಲಿ ಇರುವ ಸಂಖ್ಯೆಗಳ ಮೊತ್ತ ಸಿರಸಂಖ್ಯೆ ಆಗಿರು 
ವುದಕ್ಕೆ ಬದಲಾಗಿ, ಎಂಟು ಚದುರಗಳಲ್ಲಿಯೂ ಬರೆದಿರುವ ಸಂಖ್ಯೆಗಳ ಮೊತ್ತ S 
ಒಂದು ಸ್ಥಿರಸನಖ್ಯೆಯಾಗಿರಬೇಕು ಎಂದು ಹೇಳೋಣ. ಈ ಸಂದರ್ಭದಲ್ಲಿ ಒಟ್ಟು 
ಎಷ್ಟು ಪರಿಹಾರಗಳು ಸಿಗುತ್ತವೆ ಎಂದು ಪರಿಶೀಲಿಸೋಣ. 
* (ಇತರ ನಿಯಮಗಳಲ್ಲಿ ಯಾವ ಬದಲಾವಣೆಯೂ ಇಲ್ಲ ). 

ಕೊಟ್ಟಿರುವ ಸ್ಥಿರ ಸಂಖ್ಯೆಯಾದ S - ನ ಬೆಲೆಯು ನಾಲ್ಕರಿಂದ ಭಾಗಿಸಲ್ಪಡುವ 
ಒಂದು ಪೂರ್ಣಾಂಕವಾಗಿ ಇರಬೇಕು. S = 4N ಎಂದು ಗುರುತಿಸೋಣ. ( ಇಲ್ಲಿ N 
ಒಂದು ಪೂರ್ಣಾಂಕ), (S + x) = = 2N ಮತ್ತು y = ( N -x) ಆಗಿರುವು 
ದರಿಂದ, x ಗೆ ಕೊಡಬಹುದಾದ ಬೆಲೆಗಳು , x = 0 ರಿಂದ X = N ವರೆಗೆ ಇರುವ ಎಲ್ಲಾ 
ಪೂರ್ಣಾಂಕಗಳ ಬೆಲೆಗಳು. x ಗೆ ಕೊಡಬಹುದಾದ ಪ್ರತಿಯೊಂದು ಬೆಲೆಗೂ , ಒಂದು 
ಪರಿಹಾರ ಸಿಗುತ್ತದೆ. ಅಂದರೆ , ಈ ಸಂದರ್ಭದಲ್ಲಿ ನಮಗೆ ಸಿಗುವ ಪರಿಹಾರಗಳ 
ಸಂಖ್ಯೆ ( N +1) 2 + 1 ) :(s +x ) = = 2N ಒಂದುಸ್ಥಿರಸಂಖ್ಯೆ 
ಯಾಗಿರುವುದರಿಂದ, x-ನ ಬೆಲೆಯು ಹೆಚ್ಚಾದಂತೆ , -ನ ಬೆಲೆಯು ಕಡಿಮೆಯಾಗು 
ಇದೆ. x-ನ ಬೆಲೆ ಕನಿಷ್ಠ (ಅಂದರೆ x =0) ಆದಾಗ ,s-ನ ಬೆಲೆ ಗರಿಷ್ಠ ರೂ .x-ನ 
ಬೆಲೆ ಗರಿಷ್ಠ ( ಅಂದರೆ x - N) ಆದಾಗ, ನ ಬೆಲೆ ಕನಿಷ್ಠ = , ಅಂದರೆ (2) 
ರಿಂದ 5 ) ವರೆಗೆ ಇರುವ ಎಲ್ಲಾ ಪೂರ್ಣಾಂಕಗಳ ಬೆಲೆಯೂ s- ಗೆ ಇರುವಂತಹ 
ವಿವಿದ ಪರಿಹಾರಗಳು ಈ ಸಂದರ್ಭದಲ್ಲಿ ಕಂಡುಬರುತ್ತವೆ. 

ಉದಾಹರಣೆಗೆ, ಎಂಟು ಚದುರಗಳಲ್ಲಿಯೂ ಇರುವ ಸಂಖ್ಯೆಗಳ ಮೊತ್ತವುಸ್ಥಿರ 
ಸಂಖ್ಯೆ 24 ಆಗಿರಲಿ . ಈ ಸಂದರ್ಭದಲ್ಲಿ ನಮಗೆ ಸಿಗುವ ಪರಿಹಾರಗಳ ಸಂಖ್ಯೆ 


(N +1)= ( +1) = ( 4+1 ) =7. ಈ ಏಳು ಪರಿಹಾರಗಳಲ್ಲಿಸಿನ 


ಎಂಟು ಚದುರಗಳ ಸಮಸ್ಯೆ 


ಬೆಲೆಯು 2 = 6 ರಿಂದ $ = 12 ವರೆಗೆ ಇರುವ ಎಲ್ಲಾ ಪೂರ್ಣಾಂಕಗಳ 
ಬೆಲೆಯೂ ಆಗಿರುತ್ತದೆ. ಈ ಉದಾಹರಣೆಗೆ ಸಂಭಂದಿಸಿದ ಏಳು ಪರಿಹಾರಗಳನ್ನೂ 
ಕೆಳಗೆ ಕೊಡಲಾಗಿದೆ. 
ಪರಿಹಾರ ನಂ . 1 

ಪರಿಹಾರ ನಂ 2 


T 


R = 0 , 4 = 6 

6 = 12 


೩ = 1 , 4 - 5 , 

S = 1 

ಚಿತ್ರ 28 . 
ಪರಿಹಾರ ನಂ 4 


ಚಿತ್ರ 27 


ಪರಿಹಾರ ನಂ . 3 


| 2 | 


2 | | 3 


3 | 


K = 2 , 4³4 , 

- 10 
ಚಿತ್ರ 29 


= 3 . 4 = 3 , 

= 9 
ಚಿತ್ರ 30 


ವಿಜ್ಞಾನ ಕರ್ಣಾಟಕ 


ಪಸಹಾರ ನಂ . 5 


ಪರಿಹಾರ ನಂ . 6 . 


24 | 2 | ³ | 5 | 1 | 


5 


42 


+ 4 


= 2 , 6 = 8 
ಚಿತ್ರ 31 


= 5 . 9 = 1 , - 7 

ಚಿತ್ರ 32 


ಪರಿಹಾರ ನಂ , 7, 


K = 6, 4 = 0 


- 6 


ಚಿತ್ರ 33 


ಮೂಲ: ಜಾನ್ ಸಿ, ಫ್ರೆ * 
ಅನು : ಟಿ . ಆರ್ . ಅನಂತರಾಮು 


ಭೂವಿಜ್ಞಾನಿಯ ದೃಷ್ಟಿಯಲ್ಲಿ ಪರಿಸರ 


ಪರಿಸರದ ಬಗ್ಗೆ ಭೂವಿಜ್ಞಾನಿ ಆಲೋಚಿಸಿದಾಗ ಅದರಲ್ಲಿ ಒಟ್ಟಾರೆ ಭೌತಿಕ 
ಪರಿಸರದೊಂದಿಗೆ ಮಾನವನ ವೈವಿಧ್ಯಮಯ ಸಂಬಂಧವನ್ನು ಪರಿಗಣಿಸಿದಾಗ ಅವನು 
ತಳೆಯುವ ನಿಲವು ವ್ಯಾಪ್ತಿಯಲ್ಲಿ ಎಷ್ಟು ಹಿರಿಯದೋ ಅಷ್ಟೇ ದೂರದೃಷ್ಟಿಯಿಂದ 
ಕೂಡಿರುತ್ತದೆ. ಅಂತಹ ದೃಷ್ಟಿ ಗಹನವಾದದ್ದು ; ಏಕೆಂದರೆ ಭೂಮಿಯ ಸಮಸ್ತ 
ಭೌತಲಕ್ಷಣಗಳ ಚರ್ಚೆ ಭೂವಿಜ್ಞಾನಿಗೆ ಸೇರಿದ್ದು , ಅಂತೆಯೇ ಅಂತಹ ನಿಲವು 
ದೂರದೃಷ್ಟಿಯಿಂದ ಕೂಡಿರುವುದಕ್ಕೆ ಕಾರಣ . 

ಭೂವಿಜ್ಞಾನಿ ತತ್ಕಾಲದ ಪರಿಸರವನ್ನು ಅವಲೋಕಿಸುವಂತೆಯೇ ನಮ್ಮ ಭೂಮಿ 
ಅವಿರತವಾಗಿ ಭೌತ ಹಾಗೂ ಜೈವಿಕ ಮಾರ್ಪಾಟುಗಳನ್ನು ಕಂಡಿರುವುದರಿಂದ ಅದರ 


* ಜಾನ್ , ಸಿ . ಫ್ರೆ ಅವರು ಇಲಿನಾಯರ್ ರಾಜ್ಯ ಭೂವೈಜ್ಞಾನಿಕ ಸಮೀಕ್ಷೆಯ 
ಮುಖ್ಯಸ್ಥರು; ಜೊತೆಗೆ ಇಲ್ಲಿನ ವಿಶ್ವ ವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿ ಕಾರ್ಯ 
ನಿರ್ವಹಿಸುತ್ತಿದ್ದಾರೆ, ಇವರ ವೃತ್ತಿಪರ ಅಭಿರುಚಿ ಸಿನೋಜೋಯಿಕ್ ಭೂ ವಿಜ್ಞಾನದಲ್ಲಿ . 
ಅ೦ತೆಯೇ ಇದಕ್ಕೆ ಸಂಬಂಧಿಸಿದ ಅನೇಕ ಭೂವೈಜ್ಞಾನಿಕ ಲೇಖನಗಳನ್ನು ಬರೆದಿ 
ದ್ದಾರೆ, ಸಮಿತಿಗಳಲ್ಲಿ ಕಾರ್ಯ ನಿರ್ವಹಿಸುವುದೆಂದರೆ ಫ್ರೆ ಅವರಿಗೆ ಅತ್ಯುತ್ಸಾಹ 
ಇದರಿಂದಾಗಿಯೇ ಸುಮಾರುನಲವತ್ತು ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳಿಗೆ ಇವರ ಸೇವೆ 
ಸಲ್ಲುತ್ತಿದೆ. ಲೋವಾ ವಿಶ್ವ ವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಸಂಶೋಧನೆ 
ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. 

ಪ್ರಸ್ತುತ ಲೇಖನ ಫ್ರೆ ಅವರ " ಎ ಜಿಯಾಲಜಿಸ್ಟ್ ಪ್ರೊಸ ದಿ ಎನ್ವಿರಾನ್ 
ಮೆಂಟ್ ” ಎ೦ಬ ಲೇಖನದ ಅನುವಾದ. “ ನಾಯರ್ ಆಫ್ ಅಮೆರಿಕದ ” “ ಫೋರಂ 
ಸೀರೀಸ್ ' ಎಂಬ ಮಾಲೆಯಲ್ಲಿ ಪ್ರಕಟವಾಗಿರುವ ' ಅರ್ತ ರಿಸೋಸ ' ಎ೦ಬ 
ಕೃತಿಯಲ್ಲಿ ಫ್ರೆ ಅವರ ಮೇಲಿನ ಲೇಖನವಿದೆ. 
* • ಅರ್ತ್ ರಿಸೋಸ್ ಕೃತಿಯಲ್ಲಿರುವ ಎಲ್ಲ ಲೇಖನಗಳ ಅನುವಾದಕ್ಕೆ ಸಂತೋಷ 
ದಿಂದ ಸಮ್ಮತಿಸಿದ ಸಂಪಾದಕ ವರ್ಗಕ್ಕೆ ಅನುವಾದಕ ಋಣಿ. 


ವಿಜ್ಞಾನ ಕರ್ಣಾಟಕ 


ಕಾಲಧರ್ಮದ ಅರಿವೂ ಅವನಿಗಿರುತ್ತದೆ. ಇದಕ್ಕೆ ಪೂರಕವೆಂಬಂತೆ ಭೂಮಿ ಇಂದಿಗೂ 
ಸಕ್ರಿಯ ಮಾರ್ಪಾಟು ಹೊಂದುತ್ತಿರುವುದು ಸುವ 

* ದೀರ್ಘಕಾಲಿಕ ಯೋಜನೆಗಳ ಬಗ್ಗೆ ಭೂವಿಜ್ಞಾನಿಯ ದೃಷ್ಟಿ ಯೇನು 
ಎಂಬುದನ್ನು ಮೊದಲು ಪರಿಗಣಿಸುವುದು ಸೂಕ್ತ . ಭೂಮಿಯ ಹೊರಮೈಯಲ್ಲಿ 
ಮಾನವನ ಕಾರ್ಯಚಟುವಟಿಕೆಗಳಿಗೆ ಅನುವಾಗುವಂತಹ ಭೌತ ಅಂಶಗಳು, ಅವನ 
ಬೇಡಿಕೆಯನ್ನು ಪೂರೈಸುವಂತಹ ಪರಿಸರಾಭಿವೃದ್ಧಿ ಅಥವಾ ಪರಿಸರ ಪುರೋಭಿವೃದ್ಧಿಗೆ 
ತಕ್ಕಂತಹ ಭೂವೈಜ್ಞಾನಿಕ ಅಂಶಗಳ ನಿರ್ದಿಷ್ಟ ಉಪಯೋಗಗಳ ಬಗ್ಗೆ ಗಮನ 
ಹರಿಸುವುದು ಅವಶ್ಯಕ. 
ಈ ಭೂಮಿ ಅನೇಕ ಬಿಲಿಯನ್ ವರ್ಷಗಳಷ್ಟು ಹಳೆಯದು ಎಂದು ನಂಬಲಾಗಿದೆ 
ಯಷ್ಟೆ . ಭೂಮಿಯು ಅನುಭವಿಸಿರುವ ಭೌತಿಕ ಘಟನೆಗಳು , ಇಲ್ಲಿ ಬದುಕಿದ ಜೀವಿಗಳ 
ಭೂವೈಜ್ಞಾನಿಕ ದಾಖಲೆ ಭೂಮಿಯ ಐದುನೂರುಮಿಲಿಯನ್ ವರ್ಷ ಪ್ರಾಯವನ್ನು 
ಸಕಾರಣವಾಗಿಯೇ ವ್ಯಕ್ತಪಡಿಸಿವೆ. ಈ ಪರಿಚಿತ ಅವಧಿಯಾದ್ಯಂತ ಭೂಮಿಯ ಪರಿಸರ 
ಸಾಂಗೋ ಸಾಂಗವಾಗಿ ಮಾರ್ಪಟುಕಾಣುತ್ತಿರುವುದು ಅನುಭವಕ್ಕೆ ಬಂದಿದೆ. ಇಂತಹ 
ಮಾರ್ಪಾಟು ಕೆಲವೊಮ್ಮೆ ಸಾವಧಾನವಾಗಿರಬಹುದು. ಉಳಿದಂತೆ ತೀವ್ರರೀತಿಯ 
ದ್ದಾಗಿರಬಹುದು. ಕೆಲವು ನಿದರ್ಶನಗಳ ಮೂಲಕ ಈ ಮಾತಿನ ವಾಸ್ತವತೆಯನ್ನರಿಯ 
ಬಹುದು. ಈಗ್ಗೆ 30, 000 ವರ್ಷಗಳಷ್ಟು ಹಿಂದೆ ಚಿಕಾಗೊ , ಕ್ಲೀವ್‌ಲ್ಯಾಂಡ್ , 
ಡೆಟ್ರಾಯಿಟ್ ಮತ್ತು ಟೋರೆಂಟೋ ನಗರಗಳು ಉತ್ತರ ಅಮೆರಿಕದ ಹಿಮದಡಿ 
ಹುದುಗಿಹೋಗಿದ್ದವು. ಇಂದು ನ್ಯೂಯಾರ್ಕ್ ನಗರವನ್ನು ಕಟ್ಟಿರುವ ಪ್ರದೇಶ 
ಸಾಗರ ತೀರದಿಂದ ಅದೆಷ್ಟೋ ಮೈಲಿಗಳಷ್ಟು ಒಳಗೆ ನೆಲೆಗೊಂಡಿತ್ತು . ಇಂದಿನ 
ಚಿಕಾಗೋ ನಗರ ಪ್ರದೇಶ ಹಿಮದಡಿ ಹೂತುಹೋಗಿತ್ತು ಎಂಬ ಸಂಗತಿ ಎಷ್ಟು 
ಅಚ್ಚರಿಯೋ ಇಂದಿನ ಸಾಲೇಕ್ ನಗರದ ಭಾಗಶಃ ಪ್ರದೇಶ ಸಿಹಿನೀರಿನ 
ಸರೋವರದಡಿ ಮುಳುಗಿತ್ತೆಂಬುದು ಅಷ್ಟೇ ವಾಸ್ತವಿಕ, ಹನ್ನೆರಡು ಸಾವಿರ ವರ್ಷಗಳ 
ಹಿಂದೆ ಹಿಮದಗಡ್ಡೆ ಉತ್ತರ ಕಡಲ ತೀರವನ್ನು ಮುಚ್ಚಿ ಅಂದಿನ ಮಹಾಸರೋವರಕ್ಕೆ 
ಉತ್ತರದ ಗೋಡೆಯಾಗಿ ವರ್ತಿಸಿತ್ತು . ಈ ಸರೋವರದಿಂದ ಹೊರಹರಿದ ನೀರು 
ಅಟ್ಲಾಂಟಿಕ್ ಸಾಗರವನ್ನು ಸೇರದೆ ಸೇಂಟ್ ಲಾರೆನ್ಸ್ ನದಿಯ ಮೂಲಕ ಮೆಕ್ಸಿಕೋ 
ಖಾರಿಗೆ ಸೇರುತ್ತಿತ್ತು , 

ಕಳೆದ ಹತ್ತಾರು ಸಾವಿರ ವರ್ಷಗಳಲ್ಲಿ ವಾಯುಗೋಳದಲ್ಲಾಗಿರುವ ಮಾರ್ಪಾಟಿನ 
ಬಗ್ಗೆ ನಿರ್ದಿಷ್ಟ ಅಭಿಪ್ರಾಯ ಸೂಚಿಸಲು ತಕ್ಕ ವೈಜ್ಞಾನಿಕ ಮಾಹಿತಿಗಳು ಲಭ್ಯವಿಲ್ಲ 
ನಾದರೂ ಗೊತ್ತಾದ ಮಟ್ಟದಿಂದ ನೀರ್ಗಲ್ಲು ನದಿಗಳ ಹಿಂಜರಿತ ಮತ್ತು ಜೀವ್ಯವಶೇಷದ 
ದಾಖಲೆಗಳಿಂದ ವಾಯುಗೋಳದ ಸ್ವರೂಪ ಈಗಿನಂತಿರದೆ ವಿಭಿನ್ನವಾಗಿತ್ತೆಂಬುದು 
ನಿಖರವಾಗಿ ತಿಳಿದುಬರುತ್ತದೆ, ಅಲ್ಲದೆ ಇಂಗಾಲ ವಿಕಿರಣ ಅಧ್ಯಯನದಿಂದ ವಾಯು 
ಗೋಳದಲ್ಲಿ ಈ ಸಮಸ್ಸಾಯಿ (Isotopes) ಗಳ ಪ್ರಮಾಣ ಕಾಲಾವಧಿಯಲ್ಲಿ ಮಹತ್ತರ 
ಬದಲಾವಣೆ ಕಂಡಿದೆ ಎಂಬುದು ವ್ಯಕ್ತವಾಗುತ್ತದೆ. 


0 


ಭೂ ವಿಜ್ಞಾನಿಯ ದೃಷ್ಟಿ ಯಲ್ಲಿ ಪರಿಸರ 
* ಈ ಉದಾಹರಣೆಗಳನ್ನು ಪಟ್ಟಿ ಮಾಡಿದ ಉದ್ದೇಶವಿಷ್ಟೆ . ಪರಿಸರ ಅಚಲ. 
ಇದು ಪೋಷಿಸಬಹುದಾದ, ಮಾರ್ಪಾಟನೆಯಾಗದ ನಿಸರ್ಗದ ವ್ಯವಸ್ಥೆ ಎಂಬ 
ಅಭಿಪ್ರಾಯಕ್ಕಿಂತ ಅದೊಂದು ವಿಚಲಿತ ವ್ಯವಸ್ಥೆ , ಮಾನವನ ಕಾರ್ಯಚಟುವಟಿಕೆ 
ಪರಿಸರದೊಡನೆ ಒಡಂಬಡಿಕೆಯಾಗಬೇಕು. ಅದನ್ನು ನಾವು ಅರ್ಥೈಸಿಕೊಳ್ಳಬೇಕು 
ಎಂಬ ದೃಷ್ಟಿ ಯಷ್ಟೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ. ಸಾಮಾನ್ಯವಾಗಿ 
ಭೂಮಿಯ ಜೈವಿಕ ಸಮೂಹ ಬದಲಾವಣೆಗೊಳ್ಳುತ್ತಿದೆ ಎಂಬ ಅಭಿಪ್ರಾಯವಿದೆ. 
ಆದರೆ ಭೂಮಿಯ ಆಜೈವಿಕ ಭೌತವಸ್ತುಗಳೂ ಸಹ ಇಷ್ಟೇ ತೀವ್ರತೆಯಲ್ಲಿ ಕೆಲವೊಮ್ಮೆ 
ಇದಕ್ಕಿಂತಲೂ ಹೆಚ್ಚಿನತೀವ್ರತೆಯಲ್ಲಿ ಮಾರ್ಪಾಟಾಗುತ್ತಿರುವುದನ್ನು ಸಾರ್ವಜನಿಕರು 
ಗಮನಿಸಿದಂತಿಲ್ಲ. ಇದರಿಂದಾಗಿಯೇ ಈ ಜಟಿಲ ವ್ಯವಸ್ಥೆಯನ್ನು ಪರಿಪೂರ್ಣವಾಗಿ 
ಅರ್ಥೈಸಿಕೊಳ್ಳುವುದು ಕಷ್ಟಕರ. ಮಾನವ ತನ್ನ ಕಾರ್ಯಶೀಲತೆಯನ್ನು ಅಚಲಿತ, 
ಅಮಾರ್ಪಾಟಿತ ವ್ಯವಸ್ಥೆಗಿಂತ ನಿರಂತರವಾಗಿ ಬದಲಾವಣೆ ಹೊಂದುವ ಪರಿಸರದೊಡನೆ 
ಹೊಂದಾಣಿಕೆ ಮಾಡಿಕೊಳ್ಳುವುದು ಬಹುಶ್ರಮದಾಯಕವೆಂಬುದನ್ನು ಮನಗಂಡಿದ್ದಾನೆ. 
ಇದಕ್ಕೆ ಬದಲಾಗಿ ಸರ್ವಕಾಲಿಕ ಹಾಗೂ ಅಚಲಿತ ವ್ಯವಸ್ಥೆಯಲ್ಲಿ ದೊರೆಯದಂತಹ 
ಮಾರ್ಗಗಳು ವಿಚಲಿತ ವ್ಯವಸ್ಥೆಯಲ್ಲಿ ದೊರೆತು ಇಲ್ಲಿ ಹೊಂದಾಣಿಕೆಗೆ ಅನೇಕ 
ದಾರಿಗಳಿವೆ. 
- ಭೂಚರಿತ್ರೆಗೆ ಸಂಬಂಧಿಸಿದಂತೆ ದೀರ್ಘಕಾಲಿಕ ಅಂಶಗಳನ್ನು ನಾವು ಗಮನಕ್ಕೆ 
ತಂದುಕೊಳ್ಳಬೇಕು. ಇಂದು ಮಾನವ ಭೌತ ಮತ್ತು ರಾಸಾಯನಿಕ ಮಾರ್ಪಾಡಿಗೆ 
ಎಂತಹ ನಿಯೋಗಿ ( agent ) ಯಾಗಿದ್ದಾನೆಂದರೆ ತೀವ್ರಸ್ವರೂಪದ ಬದಲಾವಣೆ 
ತರುವುದು ಇವನಿಂದ ಈಗ ಸಾಧ್ಯವಾಗಿದೆ. ಇದರಲ್ಲಿ ಕೆಲವು ನಮ್ಮ ಧರಿತ್ರಿ ಪರಿಸರದ 
ದಿನನಿತ್ಯದ ವಿಕಾಸಕ್ಕೆ ಪ್ರತಿಯಾಗಿ ಸಾಗಬಲ್ಲವು. ಅಷ್ಟೇ ಅಲ್ಲ, ಸಹಸ್ರಾರು ವರ್ಷದ 
ಸಹಜ ವಿಕಾಸದಿಂದ ರೂಪುಗೊಂಡ ಬದಲಾವಣೆಗಳನ್ನು ಮಾನವ ದಿನ ' ಮಾತ್ರಕ್ಕೆ 
ಇಳಿಸಬಲ್ಲ. ಈ ಕೃತಕ ಮಾರ್ಪಾಟಿಗೆ ಎಣೆಯೇ ಇಲ್ಲ. ಹೀಗೆ ಮಾಡುವಾಗಲೆಲ್ಲ 
ಸಾರ್ವಜನಿಕರ ಹಿತ', ( ಅನುಕೂಲಕ್ಕೆ ತಕ್ಕಂತೆ ರೂಪಿಸುವುದಾಗಿ ಸಾಧಿಸ 
ಬಹುದು. ಇಂತಹ ಕಾರ್ಯತತ್ಪರತೆಯಿಂದ ಲಭಿಸುವ ಫಲ ಹಾಗೂ ಪರೋಕ್ಷ 
ಪ್ರಭಾವ ಅನಪೇಕ್ಷಿತವಷ್ಟೇ ಅಲ್ಲ ಕೆಲವೊಮ್ಮೆ ಸಹನಾತೀತವಾಗಿರುತ್ತದೆ. ಕೆಲವೆಡೆ 
ಅಥವಾ ಕೆಲವೊಮ್ಮೆ ಇವುಗಳ ತತ್ಪರಿಣಾಮ ಮಾರಕವಾಗಬಹುದು, ಇಲ್ಲವೇ 
ಪ್ರಕೋಪಕ್ಕೆ ಎಡೆಮಾಡಿಕೊಡಲೂ ಸಾಧ್ಯ . ಸಮಸ್ಯೆಗಳು ಮೈದಳೆಯುವುದು 
ಇಂತಹುದರಿಂದಲೆ. ಒಮ್ಮೊಮ್ಮೆ ಅನಪೇಕ್ಷಿತ ಪರೋಕ್ಷ ಪರಿಣಾಮ ಅರಿವಿಗೆ ಬಾರದಿರ 
ಬಹುದು ; ಇಲ್ಲವೇ ಪೂರ್ವಭಾವಿ ಗ್ರಹಿಕೆಗೆ ನಿಲುಕದಿರಬಹುದು. ಇನ್ನು ಕೆಲವುವೇಳೆ 
ಇಂತಹ ಪರಿಣಾಮವನ್ನು ಅಪೇಕ್ಷಿತ ಫಲ ಪಡೆಯುವಲ್ಲಿ ಅನಿವಾರ್ಯವಾಗಿ 
ಅನುಭವಿಸಲೇಬೇಕಾದ : ತಕ್ಕ ಶಾಸ್ತಿ ' ಎಂದು ಭಾವಿಸಬೇಕಾಗುತ್ತದೆ. ಇಂತಹ ಕೆಲವು 
ಸಮಸ್ಯೆಗಳ ಸ್ವರೂಪವನ್ನು ತಿಳಿಯುವಲ್ಲಿ ಹಾಗೂ ಅನಪೇಕ್ಷಿತ ಪರೋಕ್ಷ ಪರಿಣಾಮ 


ವಿಜ್ಞಾನ ಕರ್ಣಾಟಕ 


ಅಥವಾ ತತ್ಸಲಗಳನ್ನು ಮಿತಗೊಳಿಸುವ ಹಾದಿಯಲ್ಲಿ ಭೂವಿಜ್ಞಾನಿಯ ಪಾತ್ರವೇನು 
ಎಂಬುದನ್ನು ಅರಿಯುವುದು ಇಲ್ಲಿನ ಪ್ರಮುಖ ಉದ್ದೇಶ. 

ಮಾನವ ತನ್ನ ಭೌತ ಪರಿಸರವನ್ನು ಕಂಡುಕೊಳ್ಳುವ ಬಗೆ, ನಿಲುಕುವ 
ಅಜೈವಿಕ ಸಂಪನ್ಮೂಲಗಳನ್ನು ಬಳಸುವ ಪರಿ , ಭವಿಷ್ಯದ ಅವಶ್ಯಕತೆಗಾಗಿ ರೂಪಿಸುವ 
ಯೋಜನೆ ಮುಂತಾದವು ಸಾಮಾಜಿಕ ನಿಲುವು ಎಂಬುದಂತೂ ನಿಜ . ಆದಾಗ್ಯೂ 
ಅಂತಹ ಸಾಮಾಜಿಕ ನಿಲುವುಗಳು ಹೇಗಿರಬೇಕೆಂದರೆ ಅದರಿಂದಾಗಿ ನಾವಾಗಲಿ ಅಥವಾ 
ಭಾವೀ ಜನಾಂಗವಾಗಲಿ ಪಶ್ಚಾತ್ತಾಪಪಡುವಂತಾಗಬಾರದು. ಇದಕ್ಕಾಗಿ ಲಭ್ಯವಿರುವ 
ವಾಸ್ತವ ಅಂಶಗಳನ್ನು ಪರಿಗಣಿಸಿ ಅದರ ಹಿನ್ನೆಲೆಯಲ್ಲಿ ಯೋಜನೆಗಳನ್ನು ರೂಪಿಸ 
ಬೇಕಾಗುತ್ತದೆ. ಒಂದು ನಿರ್ದಿಷ್ಟ ಗತಿಯಲ್ಲಿ ನಮಗೆ ಲಭ್ಯವಿರುವ ಮರಳಿಪಡೆಯ 
ಲಾಗದ ಪೆಟ್ರೋಲಿಯಂಗಳಂತಹ ಸಂಪನ್ಮೂಲಗಳ ಉಪಯೋಗದ ಬಗ್ಗೆ ನಾವು 
ಇಡಿಯಾಗಿ ಚಿಂತಿಸಬೇಕಾಗಿ ಬಂದರೆ ಅಂತಹ ಸಂಪನ್ಮೂಲಗಳು ಕಣ್ಮರೆಯಾಗುವ 
ಸಾಧ್ಯತೆ ಇದ್ದರೆ ಅವುಗಳು ಎಷ್ಟು ಕಾಲದವರೆಗೆ ಪೂರೈಕೆಯಾಗಬಲ್ಲವು, ಅವುಗಳ 
ಸ್ಥಾನದಲ್ಲಿ ಮತ್ತಾವ ಸಂಪನ್ಮೂಲದ ಉಪಯೋಗವನ್ನು ಕಂಡುಕೊಳ್ಳಬಹುದು 
ಎಂಬುದರ ಅರಿವು ನಮಗಿರಬೇಕಾಗುತ್ತದೆ. ನದಿಗೆ ಅಣೆಕಟ್ಟು ಹಾಕಬೇಕಾಯಿತೆನ್ನಿ . 
ಆಗ ಆದರಿಂದ ವಾಯುಗೋಳದಲ್ಲಾಗಬಹುದಾದ ಪರೋಕ ಪರಿಣಾಮಗಳೇನು, ಈ 
ಸೌಕರ್ಯ ಎಲ್ಲಿಯವರೆಗೆ ಲಭ್ಯ : ಇದಕ್ಕೆ ಅನ್ಯ ಮಾರ್ಗಗಳಿವೆಯೆ ಎಂಬ ಅರಿವಿನ 
ಅವಶ್ಯಕತೆ ಇದ್ದಂತೆ ಅನುಪಯುಕ್ತಗಳ ಭಾರಿ ಗುಡ್ಡೆಯನ್ನೇ ಸೃಷ್ಟಿಸುವಾಗ 
ಅಂತಹುದರಿಂದ ನೀರಿನಲ್ಲಿ. ವಾಯುಗೋಳದಲ್ಲಿ ಮಾಲಿನ್ಯ ಸಂಭವಿಸಬಹುದೆ, ಆ ಪ್ರದೇಶ 
ಅನುಪಯುಕ್ತಗಳ ಭಾರವನ್ನು ಹೊರಬಲ್ಲುದೆ ಎಂಬ ವಿಚಾರಗಳು ಸದಾ ಗಮನ 
ಹರಿಸಬೇಕಾಗುತ್ತದೆ. ವಾಯುಮಾಲಿನ್ಯವನ್ನು ತಡೆಗಟ್ಟಲು ಒಂದು ಇಂಧನಕ್ಕೆ 
ಮತ್ತೊಂದು ಇಂಧನವನ್ನು ಸಂವಾದಿಯಾಗಿ ಬಳಸಿದೆನೆನ್ನಿ , ಆಗ ಮಾಲಿನ್ಯದ ಒಟ್ಟಾರೆ 
ಪರಿಣಾಮ ಇಂತಹ ಪರ್ಯಾಯ ಇಂಧನದ ಬಳಕೆಯಿಂದ ಕಡಿಮೆಯಾಗುತ್ತದೆಯೆ 
ಎಂಬುದನ್ನೂ ಯೋಚಿಸಬೇಕಾಗುತ್ತದೆ. ಅಂತಹ ಸಂಪನ್ಮೂಲ ಮಾನವನ ಅವಶ್ಯಕತೆ 
ಯನ್ನು ಪೂರೈಸುವಷ್ಟು ಪ್ರಮಾಣದಲ್ಲಿ ದೊರೆತು ಅವನ ಆಶಾಭಾವನೆಯನು 
ಕುಂಠಿತಗೊಳಿಸುವುದಿಲ್ಲವೆಂದು ಭಾವಿಸಿ ಮೆಟ್ರೋಪಾಲಿಟನ್ ನಗರದ ವಿಸ್ತೀರ್ಣ 
ಕೈಗೊಳ್ಳಬೇಕಾಗಿ ಬಂದಾಗ ನನಗೆ ಅಲ್ಲಿನ ನೆಲದಾಳದ ಸ್ಥಿತಿಗತಿ , ನಗರೀಕರಣದಿಂದ 
ಕಚ್ಚಾ ಸಂಪನ್ಮೂಲಗಳು ಅನುಪಯುಕ್ತವಾಗುತ್ತವೆಯೇ ಎಂಬ ಬಗ್ಗೆ ಪರಿಪೂರ್ಣವಾಗಿ 
ವಿವೇಚಿಸಬೇಕಾಗುತ್ತದೆ. ಮೇಲಿನ ನನ್ನ ಪ್ರಶ್ನೆಗಳಿಗೆಲ್ಲ ಭೂವಿಜ್ಞಾನದಿಂದ ಉತ್ತರ 
ಪಡೆಯಲು ಸಾಧ್ಯವಾಗಬೇಕು. ಅದು ಸಾಧ್ಯವೂ ಹೌದು. ಅನೇಕ ಪ್ರದೇಶಗಳಲ್ಲಿ 
ಸಮಸ್ಯೆ ಒಂದೇ ತೆರನಾಗಿರುತ್ತದೆ. ಪರಿಸರದ ಸಮಸ್ಯೆಗಳನ್ನು ಬಗೆಹರಿಸಲು 
ಭೂವಿಜ್ಞಾನಿಯ ಕೊಡುಗೆ ಏನು ಎಂಬುದನ್ನು ಐದು ಸಾಧಾರಣ ವರ್ಗಗಳಲ್ಲಿ 
ವಿಂಗಡಿಸಿ ಚರ್ಚಿಸಿದರೆ ಸಮಸ್ಯೆಯ ಸ್ವರೂಪವನ್ನು ಸರಳವಾಗಿ ಅರಿಯಬಹುದು. 


೪೧ 


ಭೂ ವಿಜ್ಞಾನಿಯ ದೃಷ್ಟಿ ಯಲ್ಲಿ ಪರಿಸರ 


ಮೊತ್ತ ಮೊದಲನೆಯದು ನೆಲದ ಉಪಯುಕ್ತ ಬಳಕೆ ಅಥವಾ ವಿಶದವಾಗಿ 
ಹೇಳುವುದಾದರೆ ಭೂಮಿಯ ಬಾಹ್ಯ ಭೌತಲಕ್ಷಣಗಳು , ಭೂಮಿಯ ಹೊರಮೈಗೆ 
ಸಮೀಪದಲ್ಲಿರುವ ಲಕ್ಷಣಗಳ ಸಮತೋಲನ ಬಳಕೆಯಲ್ಲಿ ಮಾನವ ತೋರಬಹುದಾದ 
- ಅತ್ಯುನ್ನತ ಸಾಮರ್ಥ್ಯ. ಅದರಲ್ಲೂ ವಿಸ್ತೀರ್ಣಗೊಳ್ಳುತ್ತಿರುವ ನಗರಪ್ರದೇಶಗಳ 
ವಿಚಾರವನ್ನು ಕೂಲಂಕಷವಾಗಿ ಪರಿಶೀಲಿಸಬೇಕಾಗುತ್ತದೆ. ಎರಡನೆಯ ಅಂಶ 
ಸುರಕ್ಷತೆಯ ಮೇಲೆ ಪರಿಣಾಮ ಬೀರುವ ಎಲ್ಲ ಅಂಶಗಳು ಮತ್ತು ಅನುಪಯುಕ್ತ 
ಹಾಗೂ ಅನೂರ್ಜಿತ ವಸ್ತುಗಳನ್ನು ಬಿಸುಡಲು ತಳೆಯಬಹುದಾದ ನಿರ್ದಿಷ್ಟ ನಿಲುವನ್ನು 
ಒಳಗೊಳ್ಳುತ್ತದೆ. ಭೂಮಿಯ ಹೊರಮೈಯ ಶಿಲೆ , ಬಹು ಆಳದ ಗಣಿ, ಬಾವಿಗಳ 
ಬಗ್ಗೆ ತಳೆಯುವ ನಿಲುವು ಇಲ್ಲಿ ಹೆಚ್ಚು ಪ್ರಾಮುಖ್ಯತೆ ಪಡೆಯುತ್ತದೆ. ಮೂರನೆಯ 
ಅಂಶವೇ ನಗರ ಪ್ರದೇಶಗಳಿಗೆ ನಿರಂತರವಾಗಿ ನೀರು ಪೂರೈಕೆ ಮಾಡುವ ಪ್ರದೇಶಗಳಲ್ಲಿ 
ಸುರಕ್ಷಿತ, ಸಂತುಷ್ಟ ಹಾಗೂ ಸತತ ನೀರು ಪೂರೈಕೆಗೆ ತಳೆಯುವ ಯೋಜನೆ: 
ಅಭಿವೃದ್ಧಿ , ಮುಂದಿನ ದಿನಗಳಲ್ಲಿ ಕಚ್ಚಾವಸ್ತುಗಳು ಅಥವಾ ಪರ್ಯಾಯ ವಸ್ತುಗಳ 
ಬಳಕೆಯನ್ನು ಕಂಡುಕೊಳ್ಳುಲು ಅನುವಾಗುವ ಶಿಲೆ, ಮತ್ತು ಖನಿಜಸಂಪನ್ಮೂಲ 
- ಗಳನ್ನು ಈಗಲೇ ಗುರ್ತಿಸುವುದು ನಾಲ್ಕನೆಯ ಅಂಶ. ವಾತಾವರಣ ಅಥವಾ 

ಪರಿಸರದ ಮಾಲಿನ್ಯಕ್ಕೆ ಮಾನವ ಎಷ್ಟರಮಟ್ಟಿಗೆ ಕಾರಣನಾಗಿದ್ದಾನೆ ಎಂಬುದನ್ನು 
ಐದನೆಯ ಅಂಶವಾಗಿ ಪರಿಗಣಿಸಬಹುದು. ಇದರಲ್ಲಿ ಮಾಲಿನ್ಯ ಎಷ್ಟರಮಟ್ಟಿಗೆ 
ಹಾನಿಕಾರಕ ಎಂಬುದನ್ನು ಮನುಷ್ಯನೂ ಪರಿವರ್ತನೆ ತರಬಲ್ಲ ಪ್ರಮುಖ ನಿಯೋಗಿ 
ಎಂಬುದರ ಹಿನ್ನೆಲೆಯಲ್ಲಿ ನೋಡಬೇಕಾಗುತ್ತದೆ, 
- ಸಂಕ್ಷೇಪಿತ ವರ್ಗಗಳ ಮೊದಲನೇ ಅಂಶ ನೆಲ ಹಾಗೂ ನೆಲದಾಳದ ಶಿಲೆಗಳ 
ಯೋಗ್ಯ ಬಳಕೆಗೆ ಬೇಕಾಗುವ ದತ್ತಕಾಂಶಗಳ ಸಂಗ್ರಹಣೆಯನ್ನು ಒಳಗೊಳ್ಳುತ್ತದೆ. 
ಲಾಕ್ಷಣಿಕ ನಕ್ಷೆ , ಭೂವೈಜ್ಞಾನಿಕ ನಕ್ಷೆ , ಎಂಜಿನಿಯರಿಂಗ್ ಭೂವಿಜ್ಞಾನದ 
- ಅಧ್ಯಯನದಿಂದ ಫಲಿತವಾದ ಅಂಶ, ಮೃತ್ತಿಕೆಯ ಚಲನಶಾಸ್ತ್ರದ ಅಧ್ಯಯನದಿಂದ 
ಶಿಲೆಗಳ ಅರಿವು, ಭೂಪಾತ ಹಾಗೂ ಇತರ ಭೂವೈಜ್ಞಾನಿಕ ಕರ್ತೃಗಳಿಂದ ಸಂಭವಿಸ 
ಬಹುದಾದ ಅಪಘಾತಗಳ ಪೂರ್ವಭಾವಿ ಅರಿವು ಅಲ್ಲದೆ ಲಭ್ಯವಿರುವ ಖನಿಜ 
ಸಂಪನ್ಮೂಲಗಳ ಪರಿಪೂರ್ಣ ಅವಲೋಕನೆ ಮತ್ತು ಮುನ್ನಿನ ಜಲಪೂರೈಕೆಯ 
ಸಾಮರ್ಥ್ಯ ಇಂತಹ ಅಧ್ಯಯನಗಳನ್ನು ಮಾಡಬೇಕಾಗುತ್ತದೆ, 

- ಈ ವರ್ಗದಲ್ಲಿ ಅವಶ್ಯಕತೆ ಇರುವ ಅನೇಕ ಭೂವೈಜ್ಞಾನಿಕ ಮಾಹಿತಿಗಳನ್ನು 
- ಪ್ರಸಕ್ತ ಬಳಕೆಯಲ್ಲಿರುವ ಸಾಂಪ್ರದಾಯಿಕ ವಿಧದ ಪರಿಶೋಧನೆಯಿಂದ ಪಡೆಯ 
ಬಹುದು, ಪರಿಶೋಧನಾ ಯೋಜನೆ ಪರಿಸರದ ಪ್ರಯುಕ್ತತೆಯ ದೃಷ್ಟಿಯೊಂದಿಗೆ 
ರೂಪಿತವಾದರೆ ಮತ್ತಷ್ಟು ಶಕ್ತವಾದೀತು. ಇದಲ್ಲದೆ ಅಂತಹ ಅಧ್ಯಯನದಿಂದ 

ಫಲಿತವಾದ ಅಂಶಗಳನ್ನು ಹೇಗೆ ನಿರೂಪಿಸಬೇಕೆಂದರೆ ವಿಜ್ಞಾನದ ಗಂಧವೇ ಇಲ್ಲದ, 
- ಭೂವಿಜ್ಞಾನದ ಪ್ರಯುಕ್ತ ಅಂಶದ ಅರಿವಿಲ್ಲದ ಆಡಳಿತಾಧಿಕಾರಿಗಳು, ಯೋಜನೆ 
ಗಳನ್ನು ರೂಪಿಸುವವರು ತಕ್ಷಣ ಗ್ರಹಿಸುವಂತೆ ಸರಳವಾಗಿರಬೇಕು. 


೪೨ . 


ವಿಜ್ಞಾನ ಕರ್ಣಾಟಕ 


- ಪರಿಸರ ನಿಯೋಜಿತ ಕಾರ್ಯಕ್ರಮಗಳೆಂದರೇನು ಎಂಬುದನ್ನು ಕೆಲವು 
ಉದಾಹರಣೆಗಳ ಮೂಲಕ ವಿಶದಪಡಿಸುವುದು ಸೂಕ್ತ . 

- ಯೋಜನಾರೀತ್ಯ ಭೂವೈಜ್ಞಾನಿಕ ನಿಯೋಜಿತ ಅಧ್ಯಯನದ ಮೊದಲ 
ಉಪಯುಕ್ತ ಅಂಶವೆಂದರೆ ಜೇಡು ಖನಿಜಶಾಸ್ತ್ರ , ಶಿಲಾರಚನಾಶಾಸ್ತ್ರ ಮತ್ತು 
ರಸಾಯನಶಾಸ್ತ್ರವನ್ನೊಳಗೊಂಡ ಪ್ರಯೋಗ ಶಾಲಾಧ್ಯಯನ, ಭೂಮಿಯ ಭೌತ 
ಘಟಕಗಳ ರಚನಾವೈಫಲ್ಯದ ಅನೇಕ ಉದಾಹರಣೆಗಳಿಂದ ಈ ಅರಿವಿನ ಅವಶ್ಯಕತೆ 
ಇರುವುದು ವ್ಯಕ್ತವಾಗಿದೆ. ಈ 

ತ್ವರಿತವಾಗಿ ಬೆಳೆಯುತ್ತಿರುವ ನಗರೋಪವಸಾಹತುಗಳಲ್ಲಿ ಬಗ್ಗಡದ ಕೆರೆನೀರಿನ 
ಬಳಕೆ ಹೆಚ್ಚಿರುವಂತೆ ಅದೇ ಕಾಲಕ್ಕೆ ಗೃಹಗಳಲ್ಲಿ ಶುದ್ದಿ ಕಾರಕ ಮತ್ತು ಜಲಮೃದುತ್ವಗಳ 
ಬಳಕೆ ತೀವ್ರವಾಗುತ್ತಿರುವುದು ಬೆಳಕಿಗೆ ಬಂದಿದೆ. ಬಗ್ಗಡದ ಕೆರೆಗಳಿಂದ ಮೇಲೆ 
ಸಮೀಪದ ಶಿಲೆಗಳಲ್ಲಿ ರಾಸಾಯನಿಕ ವಸ್ತುಗಳು ತರುವ ಬದಲಾವಣೆಯನ್ನು ಅಧ್ಯಯನ 
ಮಾಡಲು ಪ್ರಯೋಗಶಾಲಾ ಸಂಶೋಧನೆಯ ಯೋಜನೆಯೊಂದನ್ನು ರೂಪಿಸ 
ಲಾಯಿತು. ಇಂತಹ ಅಧ್ಯಯನಗಳು ಸಾಮಾನ್ಯವಾಗಿ ದೊರೆಯುವ ಮೇಲೆ 
ಸಂಚಯನಗಳ ರಚನಾವಿಧಾನದಲ್ಲಿ ತೋರಿಬರುವ ಮಾರ್ಪಾಟನ್ನು ಪೂರ್ವಭಾವಿ 
ಯಾಗಿ ಅರಿತು, ರಚನಾವೈಫಲ್ಯವನ್ನು ತಡೆಗಟ್ಟಲು ಸೂಕ್ತ ಕಾರ್ಯಕ್ರಮಗಳನ್ನು 
ರೂಪಿಸಲು ನೆರವಾಗುತ್ತವೆ. ಬಗ್ಗಡದ ಕೆರೆಗಳಿಂದ ಹೊರಸೂಸಲ್ಪಟ್ಟ ವಸ್ತುಗಳು 
ಭೂಮಿಯ ಕೆಲವು ಘಟಕಗಳ ಮೇಲೆ ಗಮನಾರ್ಹ ಹಾಗೂ ಅನಪೇಕ್ಷಿತ ಬದಲಾವಣೆ 
ಗಳನ್ನು ಬಹು ದೊಡ್ಡ ಪ್ರಮಾಣದಲ್ಲೇ ಮಾಡಬಲ್ಲ ವೆಂಬುದನ್ನು ಪ್ರಾರಂಭಿಕ ಅಧ್ಯಯನ 
ಗಳು ವ್ಯಕ್ತಪಡಿಸಿದವು. ಈ ಫಲಿತಾಂಶವನ್ನು ಯೋಜನಕಾರರಿಗೆ, ಆರೋಗ್ಯಾಧಿಕಾರಿ 
ಗಳಿಗೆ, ಶಿಲ್ಪಿಗಳಿಗೆ ಹಾಗೂ ಇಂತಹ ಮಾಹಿತಿಗಳ ಅವಶ್ಯಕತೆಯಿರುವ ಇತರ 
ಸಂಸ್ಥೆಗಳಿಗೆ ಒದಗಿಸಲಾಯಿತು. ಇಂತಹ ಗಮನಾರ್ಹವಾದ ಹಾಗೂ ನಿರ್ದಿಷ್ಟ 
ಪರಿಶೋಧನಾ ಯೋಜನೆಗಳಿಗೆ ತದ್ವಿರುದ್ದವೆಂಬುವಂತಹ ಉದಾಹರಣೆಯನ್ನು 
ಚಿಕಾಗೋ ನಗರದ ವಾಯವ್ಯ ಅಂಚಿನಲ್ಲಿ ಮಾಡಿದ ಅಧ್ಯಯನವೊಂದು ನೀಡುತ್ತದೆ. 
ನಗರ ಕೇಂದ್ರದಿಂದ ಈ ಭಾಗ ತೀವ್ರಗತಿಯಲ್ಲಿ ನಗರೀಕರಣಕ್ಕೆ ಒಳಗಾಗುತ್ತಿದೆ. 
ಇಲ್ಲಿನ ಸಮಸ್ಯೆ ಗಾಢವಾದ್ದರಿಂದ ಇಲ್ಲಿನ ಸರ್ಕಾರ ಪ್ರಾದೇಶಿಕ ಯೋಜನಾಯೋಗವನ್ನು 
ಸ್ಥಾಪಿಸಿ ಅದರ ಸಲಹೆಯನ್ನು ಕೇಳಿತು, ರಾಜ್ಯದ ಭೂವೈಜ್ಞಾನಿಕ ಸಮೀಕ್ಷೆ ಹಾಗೂ 
ಇತರ ಸಂಸ್ಥೆಗಳನ್ನು ಈ ಬೃಹತ್ ಯೋಜನೆಗೆ ನೆರವಾಗುವಂತೆ ಕೋರಿ ಭೌತ 
ವಾತಾವರಣದ ಬಗ್ಗೆ ಮಾಹಿತಿ ಸಂಗ್ರಹಿಸಲು ಸೂಚಿಸಿತು. ಈ ಅಧ್ಯಯನದಲ್ಲಿ 
ಕೆಲವು ಅಂಶಗಳು ಏಕರೂಪವಾಗಿದ್ದುದು ವ್ಯಕ್ತವಾಯಿತು. ಈ ಸಮಯದಲ್ಲಿ ಸಂಘ 
ಸಂಸ್ಥೆಗಳು ತಮ್ಮ ಸಾಂಪ್ರದಾಯಿಕ ಅಧ್ಯಯನಕ್ಕಿಂತ ಅವಶ್ಯಕತೆಯಿದ್ದ ಅಧ್ಯಯನ 
ಗಳಿಗೆ ಹೆಚ್ಚು ಗಮನ ನೀಡಿ ಆಯೋಗದ ಕಾರ್ಯಗತಿ ತೀವ್ರವಾಗಿ ಸಾಗಲು 
ನೆರವಾದವು. ಇಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರಲು ಮೇಲ್ಮ 


ಭೂ ವಿಜ್ಞಾನಿಯ ದೃಷ್ಟಿಯಲ್ಲಿ ಪರಿಸರ 
ಲಕ್ಷಣಾನಕ್ಷೆಗಳು ತುಂಬ ಅವಶ್ಯಕ, ಈ ಪ್ರದೇಶದ ನಕ್ಷೆಗಳು ಹಿಂದೆ ಲಭ್ಯವಿದ್ದವು; 
ಆದರೂ ಭೂವಿಜ್ಞಾನಿಗಳು ಶ್ರಮಿಸಿ ವಿಶೇಷ ಅಧ್ಯಯನಕ್ಕೆ ನೆರವಾಗುವ ನಕ್ಷೆಗಳನ್ನು 
ತಯಾರಿಸಿದರು. 

ಭೌತ ಪರಿಸರದ ಸ್ವರೂಪವನ್ನು ತಿಳಿಯಲು ರೂಪಿತವಾದ ಈ ಯೋಜನೆ 
ಅನೇಕ ಭೂವೈಜ್ಞಾನಿಕ ಅಧ್ಯಯನಗಳನ್ನೊಳಗೊಂಡಿತ್ತು . ಇವುಗಳಲ್ಲಿ ಮುಖ್ಯವಾಗಿ 
ಕೆಳಕಂಡ ಅಧ್ಯಯನಗಳನ್ನು ಹೆಸರಿಸಬಹುದು. 

ದೇಶದ ಒಳಭಾಗದ ಭೂಲಕ್ಷಣದಲ್ಲಿ ತರತಮಸ್ವರೂಪ ತೋರುವ ಪ್ರಮುಖ 
ಅಂಶಗಳ ಭೌತಗುಣದ ವಿಶ್ಲೇಷಣೆ, 

ಮೇಲೆ ಸಮೀಪದ ಭೂವೈಜ್ಞಾನಿಕ ಘಟಕ ಮತ್ತು ವ್ಯವಸಾಯ ಯೋಗ್ಯ 
ವಾದ ಮಣ್ಣಿನ ಅಂಶದ ನಡುವೆ ಇರುವ ವ್ಯತ್ಯಾಸ, ಮೇಲ್ಮೀಯನ್ನು ಕೊರೆದಾಗ 
ಆಳದಲ್ಲಿ ಸಂಧಿಸುವ ಶಿಲಾಸ್ತರಗಳು ಮತ್ತು ಹಿಮನದಿ ನಿಕ್ಷೇಪಗಳ ಗುಣ, ಮೇಲೆ 
ಸಮೀಪದಲ್ಲಿ ಹಿಮನದಿ ನಿಕ್ಷೇಪಗಳ ಜಲಧಾರಣ ಶಿಲಾಸ್ತರ ಹಾಗೂ ಕೆಳಶಿಲಾಸ್ತರಗಳ 
ಗುಣದ ಅಧ್ಯಯನ, 
- ಜಲಸಂಪನ್ಮೂಲನಿರ್ವಹಣಾ ಯೋಜನೆಯನ್ನು ಭೂವೈಜ್ಞಾನಿಕವಾಗಿ ರೂಪಿಸ 
ಬಹುದೇ ಎಂಬ ಅಧ್ಯಯನ. 

ಕಟ್ಟಡ ರಚನೆಗೆ ಬೇಕಾಗುವ ಸಂಪನ್ಮೂಲದ ಭೌಗೋಳಿಕ ನೆಲೆ ಮತ್ತು 
ಅವುಗಳ ಗುಣ. 
- ವಾಣಿಜ್ಯ ಖನಿಜಸಂಪನ್ಮೂಲಗಳ ನೆಲೆ ಹಾಗೂ ಆರ್ಥಿಕ ಮೌಲ್ಯ, ಭೂಮೇಲೆ 
ಸಮೀಪದ ಭೌತಘಟಕಗಳ ಎಂಜಿನಿಯರಿಂಗ್ ಗುಣ ಮೇಲೆ ಜಲಾಶಯ ಹಾಗೂ 
ಉದ್ದಿಷ್ಟ ಜಲಾಶಯ ನಿವೇಶನಗಳ ಭೂವೈಜ್ಞಾನಿಕ ಮೌಲ್ಯಕರಣ, 

- ಈ ಮೇಲಿನ ಅಧ್ಯಯನಗಳ ಮಾಹಿತಿ ಪೂರೈಕೆಗಾಗಿ ಹಿಮಯುಗದ 
ಭೂವಿಜ್ಞಾನದಲ್ಲಿ ಅನುಭವವಿರುವಭೂವಿಜ್ಞಾನಿಗಳು, ಇಂಜಿನಿಯರಿಂಗ್ ಭೂವಿಜ್ಞಾನಿ 
ಗಳು, ಜಲಭೂವಿಜ್ಞಾನಿಗಳು, ಭೂಚರಿತ್ರಕಾರರ ಹಾಗೂ ಆರ್ಥಿಕ ಭೂವಿಜ್ಞಾನಿಗಳ 
ಕಾರ್ಯತತ್ಪರತೆ ಅತೀವವಾದದ್ದು . ಪ್ರಯೋಗಾಲಯದಲ್ಲಿ ರಸಾಯನಶಾಸ್ತ್ರಜ್ಞರು, 
ಖನಿಜಶಾಸ್ತ್ರಜ್ಞರು ಮತ್ತು ಅರ್ಥಶಾಸ್ತ್ರಜ್ಞರು ಭೂಮಿಯ ಒಳಪದರದಿಂದ ಡ್ರಿಲ್ಲಿಂಗ್ 
ಕಾರ್ಯಾಚರಣೆಯಿಂದ ಪಡೆದ ಶಿಲಾಮಾದರಿಗಳನ್ನು ಅವುಗಳ ಅಂತರಚನೆ, 
ಭೌತಗುಣ ಮುಂತಾದವುಗಳ ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಮಾಡಿ ಸಂಪನ್ಮೂಲ 
ಗಳ ಆರ್ಥಿಕ ಮೌಲ್ಯವನ್ನು ನಿರ್ಧರಿಸುತ್ತಾರೆ. ಹೀಗೆ ಫಲಿತವಾದ ಅಂಶಗಳನ್ನು 
ವಿವರಣಾತ್ಮಕ ನಕ್ಷೆಗಳ ಮೇಲೆ ದಾಖಲೆ ಮಾಡಲಾಗುತ್ತದೆ. ಇವುಗಳನ್ನು ಆಯೋಗ 
ಮತ್ತೊಮ್ಮೆ ಪರಿಶೀಲಿಸಿ ಯಾವ ಪ್ರದೇಶ ಬಳಕೆಗೆ ಯೋಗ್ಯವೆಂಬುದನ್ನು ಶಿಫಾರ್ಸು 
ಮಾಡಲು ಅವಶ್ಯಕವೆನ್ನಿಸುವ ನಕ್ಷೆ ತಯಾರಿಕೆಗೆ ಈ ಮಾಹಿತಿಗಳನ್ನು ಬಳಸಿ 
ಕೊಳ್ಳುತ್ತದೆ. ಹೆಚ್ಚು ತಾಂತ್ರಿಕವಲ್ಲದ ಟಿಪ್ಪಣಿಯೊಡಗೂಡಿದ ನಕ್ಷೆಗಳನ್ನು ಪ್ರದೇಶ 


ವಿಜ್ಞಾನ ಕರ್ಣಾಟಕ 


ವಿಂಗಡಣೆಗೆ ಹಾಗೂ ದೀರ್ಘ ಅಭಿವೃದ್ಧಿ ಯೋಜನೆಗೆ ಪ್ರಾಥಮಿಕ ಪರಿಕರಗಳನ್ನಾಗಿ 
ಉಪಯೋಗಿಸಲಾಗುತ್ತದೆ. 
- ಪರಿಸರ ಭೂವೈಜ್ಞಾನಿಕ ಮಾಹಿತಿ ಇಲ್ಲಿ ಪರಿಭಾವಿಸುವ ಎರಡನೆಯ ವರ್ಗದ 
ಅಂಶ. ಅನುಪಯುಕ್ತ ವಸ್ತುಗಳನ್ನು ಸುರಕ್ಷಿತವಾಗಿ ಹಾಗೂ ಸೂಕ್ತವಾಗಿ ಹೇಗೆ 
ಸಾಗಿಸಬೇಕು, ಇದಕ್ಕಿರುವ ಸೌಕರ್ಯ, ಇವುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು 
ಇಲ್ಲಿ ವಿವೇಚಿಸಬಹುದು. ಅನುಪಯುಕ್ತಗಳನ್ನು ಎಂದಿಗಿಂತಲೂ ತೀವ್ರಸ್ವರೂಪದಲ್ಲಿ 
ವಿವಿಧರೂಪದಲ್ಲಿ ಮಾನವ ಉತ್ಪಾದಿಸುತ್ತಿರುವುದು ತೀರ ಪರಿಚಿತ ಸಂಗತಿ. ಇಂತಹ 
ಅನುಪಯುಕ್ತಗಳು ಕೈಗಾರಿಕೆಯಿಂದ, ಪ್ರಕ್ರಿಯೆಯ ಮೂಲಗಳಿಂದ ಮತ್ತು ಗಣಿ 
ಕಾರ್ಯಾಚರಣೆಯ ಫಲವಾಗಿ ಉತ್ಪಾದನೆಯಾಗುತ್ತಿವೆ. ಇದಕ್ಕಿಂತಲೂ ಹೆಚ್ಚಾಗಿ 
ದೊಡ್ಡ ನಗರಗಳ ವಾಸಿಗಳು ಅನುಪಯುಕ್ತಗಳ ಭಾರಿ ಪ್ರಮಾಣವನ್ನೇ ಸೃಷ್ಟಿಸು 
ತಿರುವುದು ತೀರ ಮಾರಕವಾದದ್ದೆಂಬುದು ಅನುಭವಕ್ಕೆ ಬರುತ್ತಿದೆ. ನಮ್ಮಲ್ಲಿ 
ಬಹುದಿನಗಳಿಂದಲೂ ಬೆಳೆಸಿಕೊಂಡು ಬಂದಿರುವ ಪರಿಪಾಠವೊಂದಿದೆ. ಸಿಹಿನೀರನ್ನು 
ದ್ರಾವಕ ಅನುಪಯುಕ್ತಗಳ ದುರ್ಬಲೀಕರಣಕ್ಕೆ ಉಪಯೋಗಿಸಿದಂತೆ ದಹ್ಯ ವಸ್ತು 
ಗಳಿಂದ ಉತ್ಪನ್ನವಾದ ಅನಿಲ ಅನುಪಯುಕ್ತಗಳ ದುರ್ಬಲೀಕರಣಕ್ಕೆ ವಾಯುಗೋಳ 
ವನ್ನು ಬಳಸಿಕೊಂಡಿದ್ದೇವೆ. ಅಲ್ಲದೆ ಘನವಸ್ತುಗಳ ಅನುಪಯುಕ್ತಗಳನ್ನು ಬಿಸುಡಲು 
ಸುವಿಸ್ತಾರವಾದ ನೆಲವನ್ನೊ ಇಲ್ಲವೇ ನೀರಿನ ರಾಶಿಯನ್ನೂ ಧಾರಾಳವಾಗಿ ಉಪಯೋಗಿ 
ಸಿದ್ದೇವೆ. ಆದಾಗ್ಯೂ ನಾವು ಉತ್ಪಾದಿಸುತ್ತಿರುವ ಅನುಪಯುಕ್ತಗಳನ್ನು ಬಹುಕಾಲ 
ಇವು ಹಿಡಿಸಲಾರವು; ಒಂದು ಕಾಲಕ್ಕೆ ಇವುಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ 
ಎಂಬ ಅಂಶ ಸಾರ್ವಜನಿಕರ ಗಮನಕ್ಕೂ ಬಂದಿದೆ, ತೀರಪ್ರದೇಶಗಳಲ್ಲಿ ಅನುಪಯುಕ್ತ 
ಗಳನ್ನು ಬಿಸುಡಲು ಕಂಡಂತೆಯೇ ಸಾಗರವಿದೆ, ಸಾಗರಗಳಲ್ಲಿ ಅನುಪಯುಕ್ತಗಳನ್ನು 
ಹಾಕಬಾರದೆಂಬ ನಿಯಮವೇನೋ ಇದೆ, ಇನ್ನೊಂದು ಮುಖ್ಯ ವಿಚಾರ ; ಯಾವುದೇ 
ಖಂಡಗಳ ಒಳಾವರಣವನ್ನು ಗಣನೆಗೆ ತೆಗೆದುಕೊಂಡರೆ ಸಾಗರದಿಂದ ದೂರವಿರುವುದು 
ವಿದಿತ. ಇದರಿಂದಾಗಿಯೇ ಇಂತಹ ಪ್ರದೇಶಗಳಲ್ಲಿ ಅನುಪಯುಕ್ತಗಳನ್ನು ಬಿಸುಡಲು 
ಅನ್ಯ ಮಾರ್ಗಗಳನ್ನು ಕಂಡುಕೊಳ್ಳದೆ ಬೇರೆ ಉಪಾಯವಿಲ್ಲ. ಇಂತಹ ಕೆಲವು 
ಸಂದರ್ಭಗಳಲ್ಲಿ ಅನುಪಯುಕ್ತಗಳನ್ನು ಶುದ್ದೀಕರಿಸಿ ಅವಶ್ಯಕವಾದದ್ದನ್ನು ಮತ್ತೆ 
ಬಳಸಿಕೊಳ್ಳುವುದು ಒಂದು ಪರಿಹಾರ ಮಾರ್ಗವಾಗಿ ಕಾಣಬಹುದು, ಇದರ ಜೊತೆಗೆ 
ಮತ್ತೆ ಬಳಸಿಕೊಳ್ಳಲು ಬಾರದ ವಸ್ತುಗಳನ್ನು ಯಥಾರೀತಿ ಬಿಸುಡಬೇಕಾಗುತ್ತದೆ. 
ಇವುಗಳಿಗೆ ಮತ್ತೊಂದು ಪರಿಹಾರವಾರ್ಗವಿದೆ ; ಮುಂದಿನ ದಿನಗಳಲ್ಲಿ ಅನುಪಯುಕ್ತ 
ಗಳನ್ನು ಬಿಸುಡಲು ಭೂಮಿಯ ಹೊರಭಾಗದ ಶಿಲೆಗಳನ್ನು ಬಳಸಿಕೊಂಡು ತೆರವು 
ಮಾಡಿಕೊಡಬೇಕಾಗುತ್ತದೆ. ಭೂಮಿಯ ಹೊರಪದರದಿಂದ ಖನಿಜಗಳನ್ನು ಪಡೆಯುವ 
ಬಗೆ, ಅವುಗಳ ಅನ್ವೇಷಣೆಯನ್ನೇ ಪ್ರಧಾನವಾಗಿ ಗುರಿಯಿರಿಸಿಕೊಂಡ ಭೂವಿಜ್ಞಾನಿ 
ಗಳಿಗೆ ಇದೀಗ ಅನುಪಯುಕ್ತಗಳ ಭೂವೈಜ್ಞಾನಿಕ ಸಮಸ್ಯೆಯನ್ನೂ ಬಗೆಹರಿಸುವ 
ಹೊಸ ಜವಾಬುದಾರಿ ಬಿದ್ದಿದೆ. 


0 


ಭೂ ವಿಜ್ಞಾನಿಯ ದೃಷ್ಟಿಯಲ್ಲಿ ಪರಿಸರ 
ಈಗ್ಗೆ ಇಪ್ಪತ್ತೈದು ವರ್ಷಗಳ ಹಿಂದೆಯೇ ಪೆಟ್ರೋಲಿಯಂ ಬಾವಿಗಳಲ್ಲಿ 
ಪ್ರತಿದಿನ ಉತ್ಪನ್ನವಾಗುತ್ತಿದ್ದ ಲವಣವನ್ನು ಸಾಗಿಹಾಕಲು ಆಳವಾದ ಬಾವಿಗಳನ್ನು 
- ಬಳಸುತ್ತಿದ್ದುದು ತೀರ ಪರಿಚಿತವಾದ ವಿಷಯ . ಸಮಸ್ಯೆಯ ನಿಜವಾದ ಸ್ವರೂಪ 
ತಿಳಿದದ್ದು ಈ ಹಂತವನ್ನು ಮುಟ್ಟಿದಾಗ ಎನ್ನುವುದು ಸ್ಪಷ್ಟ . ಕೈಗಾರಿಕೆ ಹಾಗೂ 
ಜನ ಉತ್ಪನ್ನ ಮಾಡುತ್ತಿರುವ ಅನುಪಯುಕ್ತಗಳನ್ನು ದುರ್ಬಲಗೊಳಿಸದೆ ಇತರ 
ಉಪಾಯದಿಂದ ಬಿಸುಡಲು ಅನ್ಯಮಾರ್ಗಗಳನ್ನು ಹುಡುಕುವುದು ಅವಶ್ಯಕವೆಂದು 
ಇತ್ತೀಚೆಗೆ ಮನವರಿಕೆಯಾಯಿತು, ಅನಪೇಕ್ಷಿತ ಅನುಪಯುಕ್ತಗಳು ಕೆಲವೇ 
ಸಮಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಂಗ್ರಹಗೊಳ್ಳುವುದರಿಂದ ಇವುಗಳ ವಿಲೇವಾರಿ 
ಯನ್ನು ಭೂವೈಜ್ಞಾನಿಕ ಪರಿಶ್ರಮದ ಹಿನ್ನೆಲೆಯಲ್ಲಿ ನೋಡಬೇಕಾಗುತ್ತದೆ. 
ಸಾಧಾರಣ ಹಾಗೂ ತೀವ್ರ ರೀತಿಯ ವಿಕಿರಣಶೀಲ ಖನಿಜ ಅನುಪಯುಕ್ತಗಳು 
ಸಂಶೋಧನೆಗೆ ಎಡೆಮಾಡಿವೆ . ಇವುಗಳು ತರುವ ದೀರ್ಘಕಾಲಿಕ ತೀವ್ರ ಅಪಾಯ 
ಇದಕ್ಕೆ ಕಾರಣವಿರಬಹುದು. ವಿಜ್ಞಾನಿಗಳ ತಂಡವೊಂದು ಈ ನಿಟ್ಟಿನ ಸಂಶೋಧನೆ 
ಯಲ್ಲಿ ಈಗಾಗಲೇ ನಿರತವಾಗಿದೆ. ಇಲಿನಾಯ್ಸ್ನ ಲ್ಲಿ ಯಾವುದೇ ರೀತಿಯ 
ನಿರುಪಯುಕ್ತ ಘನವಸ್ತುಗಳನ್ನು ಬಿಸುಟರೂ ಅವುಗಳ ಮೇಲೆ ಮಣ್ಣನ್ನು ಹೇರುವುದು 
ರೂಢಿಯಲ್ಲಿದೆ. ಅಲ್ಲದೆ ರಾಜ್ಯ ಭೂವೈಜ್ಞಾನಿಕ ಸಮೀಕ್ಷೆಯನ್ನು ಸ್ಥಳೀಯ ಹಾಗೂ 
ರಾಜ್ಯ ಆರೋಗ್ಯ ಇಲಾಖೆಗಳು ವಿನಂತಿಸಿಕೊಂಡು ಅನುಪಯುಕ್ತಗಳನ್ನು ಎಲ್ಲಿ 
ಬಿಸುಟರೆ ಸೂಕ್ತ ಎಂಬ ಬಗ್ಗೆ ತಿಳಿಯಪಡಿಸಲು ಕೋರುವುದುಂಟು. ಆದಾಗ್ಯೂ ಈ 
ಬಗ್ಗೆ ಸ್ಪಷ್ಟವಾದ ಹಾಗೂ ಎಲ್ಲರಿಗೂ ಹಿತವಾಗುವಂತಹ ಅಭಿಪ್ರಾಯ ಸೂಚಿಸುವುದು 
ತೀರ ಈಚೆಗಷ್ಟೇ ಕಾಣಬಹುದು. ಅನುಪಯುಕ್ತಗಳನ್ನು ಒಂದು ಜಾಗದಲ್ಲಿ 
ಸುರಿಯುವ ಮೊದಲು ಆ ಜಾಗದಲ್ಲಿ ಬೆರಿಗೆ ಕಾರ್ಯಾಚರಣೆ ಮಾಡಿ ಶಿಲಾಸ್ವರೂಪ 
ವನ್ನು ತಿಳಿಯಲಾಗುತ್ತದೆ. ಇದರ ಜೊತೆಗೆ ಅನುಪಯುಕ್ತಗಳ ಮತ್ತು ನಿಕ್ಷೇಪಗಳ 
ದ್ರವಸ್ರವಿಕೆಯ ಅನೇಕ ಪರೀಕ್ಷೆಗಳನ್ನು ಕೈಗೊಳ್ಳಲಾಗುತ್ತದೆ. ಶಿಲೆಗಳ ಅಂತರಚನೆ, 
ವ್ಯಾಪ್ತಶೀಲತೆ, ಧೃಡತೆ, ಜೇಡು ಖನಿಜಗಳು, ಜಲಧಾರಣ ಶಿಲೆಗಳನ್ನು ಆವರಿಸಿರುವ 
ಶಿಲೆಗಳ ಮಿತಜಲಸುವಹನ ಗುಣ ಮುಂತಾದವುಗಳನ್ನು ಈ ಪರೀಕ್ಷೆ ಸಾದರಪಡಿಸುತ್ತದೆ. 
ನಿಕ್ಷೇಪಗಳಿರುವ ರಚನೆಗೆ ಹಾನಿಯುಂಟುಮಾಡುವ ಉತ್ಸರಣ ದ್ರಾವಣಗಳಿದ್ದಲ್ಲಿ 
ಅವುಗಳ ಅಧ್ಯಯನವೂ ಅವಶ್ಯಕವಾಗುತ್ತದೆ. ಹೆಚ್ಚುವರಿ ಮಾಹಿತಿಗಳನ್ನು ಸ್ಥಳದ 
ನಿಕ್ಷೇಪದ ಜೇಡುಖನಿಜಗಳಲ್ಲಿ, ನೀರಿನಲ್ಲಿ ಅನವಶ್ಯಕ ವಸ್ತುಗಳನ್ನು ಸಂಸ್ಕರಿಸುವುದರಿಂದ 
ಹಾಗೂ ಸಾಧಾರಣವಾಗಿ ನೀರನ್ನು ಪ್ರವಹಿಸದ ರಚನೆಗಳೆಂದು ನಂಬಿರುವ ಭೂ ಹೊರ 
ಪದರದ ಶಿಲೆಗಳು ಹಾಗೂ ಅವುಗಳಲ್ಲಿ ನೀರು ಹರಿಯಲು ಇರುವ ಸೂಕ್ಷರಚನೆಗಳ 
ಸ್ವರೂಪವನ್ನು ಜಲಭೂವಿಜ್ಞಾನದ ಅಧ್ಯಯನದಿಂದ ಪಡೆಯಬಹುದು . ಇವುಗಳಲ್ಲಿ 
ಕೆಲವೊಂದನ್ನು ನಿಷ್ಕರ್ಷಿಸಲು ಅನುಪಯುಕ್ತಗಳ ದ್ರಾವಣದ ರಾಸಾಯನಿಕ 
ಸಂಯೋಜನೆಯಷ್ಟೇ ಅಲ್ಲದೆ ಇವುಗಳನ್ನು ಹೊಂದಿರುವ ನಿಕ್ಷೇಪಗಳ ರಾಸಾಯನಿಕ 


ವಿಜ್ಞಾನ ಕರ್ಣಾಟಕ 


ಖನಿಜಸಂಬಂಧೀ ಗುಣಗಳನ್ನು ತಿಳಿದಿರಬೇಕಾದದ್ದು ಅತ್ಯಾವಶ್ಯಕ. ಅನುಪಯುಕ್ತ 
ಗಳನ್ನು ಹೂಳಲು ಆ ಜಾಗದ ಆಳದ ಭಾಗದ ಶಿಲಾಸ್ತರಗಳ ಪರಿಚಯವಿರಬೇಕು, 
ಕೈಗಾರಿಕಾ ರಂಗದಲ್ಲಿ ಉತ್ಪನ್ನವಾದ ಅನುಪಯುಕ್ತಗಳನ್ನು ಸುರಿಯುವಾಗ ಆಳವಾದ 
ಬಾವಿಗಳಲ್ಲಿ ಶಿಲೆಗಳು ಎಲ್ಲಿಯವರೆಗೆ ವಿಸ್ತರಿಸಿವೆ, ಅವುಗಳ ಜಲಧಾರಣಶಕ್ತಿ ಏನು 
ಎಂಬುವುದನ್ನು ಪೂರ್ವಭಾವಿಯಾಗಿ ತಿಳಿದಿರಬೇಕು. ಇದಲ್ಲದೆ ತೈಲ ಮತ್ತು ನೀರಿನ 
ಶೋಧನೆಗೆ ಬಳಸುವ ತಂತ್ರ ಇಂಥಕಡೆಗಳಲ್ಲಿ ಅನ್ವಯಿಕವಾಗಿ ಶಿಲಾಸ್ತರೂಪದ ಬಗ್ಗೆ 
ಹೆಚ್ಚು ಮಾಹಿತಿ ನೀಡುವಂತಿರಬೇಕು. ಜೇಡು ಮತ್ತು ಜಿಗುಟುಮಣ್ಣಿನ ಸ್ವರಗಳ 
ಅರಿವು ಇದರ ಜೊತೆಗಿದ್ದರೆ ಮತ್ತಷ್ಟು ಅನುಕೂಲ. ಅನುಪಯುಕ್ತಗಳನ್ನು ಅಲ್ಲಿ 
ಸುರಿದರೆ ಅದು ತರಬಹುದಾದ ಬದಲಾವಣೆಯು ನಮಗೆ ತಿಳಿಯುವಂತಿರಬೇಕು, 

ಗಂಧಕದ ಸಂಯುಕ್ತಗಳು, ಕಲ್ಲಿದ್ದಲು, ತೈಲ, ಅನಿಲಗಳ ದಹನದಿಂದ ಉತ್ಪನ್ನ 
ವಾಗುವ ಅನಪೇಕ್ಷಿತ ಘಟಕಗಳು ವಾಯುಗೋಳವನ್ನು ಸೇರಿ ಮಾಲಿನ್ಯದ ಬಹು 
ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿಸುತ್ತವೆ, ಕಲ್ಲಿದ್ದಲು, ಅದು ಉರಿಯುವ ಮೊದಲು 
ಸಂಸ್ಕರಣ ಅಧ್ಯಯನ, ಅನಿಲಗಳಿಂದ ಹಾನಿಕಾರಕ ಅಂಶಗಳನ್ನು ಹೊರದೂಡುವ 
ಅಧ್ಯಯನ ಮುಂತಾದವುಗಳು ಭೂವಿಜ್ಞಾನಿಯಿಂದ ಆಗುವ ಕೆಲಸ. ಇದರ ಜೊತೆಗೆ 
ಕಲ್ಲಿದ್ದಲನ್ನು ಅನಿಲ ಅಥವಾ ದ್ರಾವಣ ಇಂಧನವನ್ನಾಗಿ ಪರಿವರ್ತಿಸಲು ಮಾಡುವ 
ಸಂಶೋಧನೆಗೆ ಭೂವಿಜ್ಞಾನಿಯ ಕೊಡುಗೆ ಅಮೂಲ್ಯವಾವದ್ದು , ಇಂತಹ ಕಲ್ಲಿದ್ದಲು 
ಅನಪೇಕ್ಷಿತ ಅನುಪಯುಕ್ತಗಳನ್ನು ಹೊಂದಿರುವುದಿಲ್ಲವೆಂಬುದು ಬಹು ಮುಖ್ಯವಾದ 
ಅಂಶ. 

ಭೂವಿಜ್ಞಾನಿಗೆ ಸಂಬಂಧಿಸಿದ ಮೂರನೆಯ ಮುಖ್ಯ ಅಂಶ ನೀರು, ಅದರ 
ದೊರೆಯುವಿಕೆ, ಗುಣ , ನಿರಂತರವಾಗಿ ಅದರ ಲಭ್ಯ ಹಾಗೂ ಮಾಲಿನ್ಯ , ಸಂಪನ್ಮೂಲ 
ವಾಗಿ ಅದರ ಬಳಕೆ , ಅನುಪಯುಕ್ತಗಳನ್ನು ದುರ್ಬಲಗೊಳಿಸಬಲ್ಲ ಅದರ ವಿಶೇಷಗುಣ 
ಮನರಂಜನೆಗಾಗಿ ಅದರ ಬಳಕೆ ಇವೆಲ್ಲಕ್ಕೂ ಮಿಗಿಲಾಗಿ ಪ್ರಾಣಸಮಾನವಾಗಿ ಅದು 
ಗಳಿಸಿರುವ ಪ್ರಾಮುಖ್ಯತೆ ನೀರಿನ ಅವಶ್ಯಕತೆಯನ್ನು ಹೆಚ್ಚಿಸಿವೆ. ಜಲಸಂಪನ್ಮೂಲದ 
ಸಮಸ್ಯೆ ಹಾಗೂ ಪ್ರದೇಶದ ದತ್ತಕಾಂಶಗಳ ಸಂಗ್ರಹಣೆ ಎಂಜಿನಿಯರ್, ರಸಾಯನ 
ಶಾಸ್ತ್ರಜ್ಞ , ಜೀವವಿಜ್ಞಾನಿ ಅಥವಾ ಭೂಗೋಳಶಾಸ್ತ್ರಜ್ಞರ ಪರಿಮಿತಿಗೆ ಬರುವ 
ಅಂಶಗಳು. ಅಸಾಧಾರಣಗುಣವುಳ್ಳ ನೀರನ್ನು ಭೂವಿಜ್ಞಾನಿಯ ಕಾರ್ಯಕ್ಷೇತ್ರದಿಂದ 
ಹೊರತಾಗಿಸಿದರೆ ಅಸಮಂಜಸವೆನ್ನಿಸುತ್ತದೆ. ಇದರ ಸಕಾರಣ ಅಭಿವೃದ್ಧಿಗೆ 
ಭೂವಿಜ್ಞಾನಿಯ ಕಾರ್ಯಕ್ರಮಗಳು ಅವಶ್ಯಕವಾಗುತ್ತವೆ, ಅಂತರ್ಜಲದ ಮೂಲ, 
ದೊರೆಯುವಿಕೆ, ಅಭಿವೃದ್ಧಿ , ಉಪಯೋಗವನ್ನು ಭೂವಿಜ್ಞಾನಿ ವಿಶೇಷವಾಗಿ ಗಮನಿಸ 
ಬೇಕಾಗುತ್ತದೆ. ಅಂತರ್ಜಲದ ಈ ಎಲ್ಲ ಅಂಶಗಳೂ ಅದು ದೊರೆಯುವ ಮೇಲ್ಮ 
ಹಾಗೂ ಆಳದ ಶಿಲೆಗಳ ಗುಣವನ್ನು ಅವಲಂಬಿಸಿರುತ್ತವೆ. 

ನಾವು ಚರ್ಚಿಸುತ್ತಿರುವ ವಾತಾವರಣದ ಈ ಅಂಶ ಅಂದರೆ ಜಲಸಂಪನ್ಮೂಲ 


೪೭ 


ಭೂ ವಿಜ್ಞಾನಿಯ ದೃಷ್ಟಿ ಯಲ್ಲಿ ಪರಿಸರ 
ಜಲಮಾಲಿನ್ಯ ಪತ್ರಿಕೆಗಳಲ್ಲಿ ಬಹುವಾಗಿ ಚರ್ಚಿತವಾಗಿರುವುದಲ್ಲದೆ ಸಾರ್ವಜನಿಕರ, 
ನಗರಯೋಜನಕಾರರ ಆಡಳಿತಾಧಿಕಾರಿಗಳ ಗಮನವನ್ನು ಸೆಳೆದಿದೆ. ಸರ್ಕಾರಿ 
ವಲಯಗಳಲ್ಲಿ ಮತ್ತು ಕೈಗಾರಿಕಾ ರಂಗಗಳಲ್ಲಿ ನೀರಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು 
ಅಧ್ಯಯನ ಮಾಡುವ ಸಲುವಾಗಿ ಭೂವಿಜ್ಞಾನಿಗಳ ಹುದ್ದೆಗಳನ್ನು ವಿಶೇಷವಾಗಿ 
ಸೃಷ್ಟಿಸಲಾಗುತ್ತಿದೆ. ಅಣೆಕಟ್ಟು ನಿರ್ಮಾಣಕ್ಕೆ ಸೂಕ್ತ ಸ್ಥಳಗಳನ್ನು ಆಯ್ಕೆ 
ಮಾಡುವುದರಿಂದ ಪ್ರಾರಂಭಿಸಿ ಜಲಧಾರಣ ರಚನೆಗಳನ್ನು ನಕ್ಷೆಮಾಡಿ ಕೃತಕ 
ಪುನರಾರ್ಜನೆಗೆ ಸೂಕ್ತ ಸ್ಥಳವನ್ನು ನಿರ್ದೇಶಿಸುವವರೆಗೆ ಜಲಸಂಪನ್ಮೂಲದ ನಿರ್ವಹಣೆಗೆ 
ಬೇಕಾದ ಭೂವೈಜ್ಞಾನಿಕ ಅಧ್ಯಯನಗಳು ಹೇಗೆ ಬಳಕೆಯಾಗುತ್ತವೆ ಎಂಬುದಕ್ಕೆ 
ಅನೇಕ ಉದಾಹರಣೆಗಳನ್ನು ನೀಡಬಹುದು. ಈ ಅಂಶಕ್ಕೆ ಸಂಬಂಧಿಸಿದ ಚರ್ಚೆಯನ್ನು 
ಮುಗಿಸುವ ಮುನ್ನ ಹೊರಪದರದಲ್ಲಿ ದೊರೆಯುವ ಶಿಲೆ ಮತ್ತು ಖನಿಜಸಂಪನ್ಮೂಲತೆ 
ಗಳಂತಲ್ಲದೆ ನೀರು' ಕ್ರಿಯಾತ್ಮಕ ಅಂಶಗಳನ್ನೊಳಗೊಂಡ, ಪುನರ್ನವೀಕರಿಸಬಲ್ಲ 
ಸಂಪನ್ಮೂಲ ಎಂಬುದನ್ನು ಮನಗಾಣಬೇಕಾಗುತ್ತದೆ. ಇದರಿಂದಾಗಿಯೇ ನೀರಿನ 
ನಿರ್ವಹಣೆ ಅತ್ಯವಶ್ಯಕ. ಕೆಲವು ಭಾಗಗಳಲ್ಲಿ ಹಿಂದೆ ಅನನುಭವೀ ಕಾರ್ಯಕ್ರಮ 
ಗಳಿಂದ ರೂಪಿತವಾದ ದೀರ್ಘಕಾಲಿಕ ಫಲಿತಾಂಶಗಳನ್ನು ಈಗ ತಿದ್ದುವುದೂ ಸಾಧ್ಯವಿದೆ 
ಎಂಬ ಅಂಶ ನೆನಪಿನಲ್ಲಿಡಬೇಕಾದದ್ದು 
ಆ ನಾಲ್ಕನೆಯ ಅಂಶ ಪ್ರಾಯಃ ಪರಿಸರ ಭೂವಿಜ್ಞಾನದಲ್ಲೇ ಬಹು ಕ್ಲಿಷ್ಟವಾದ 
ಅಂಶಗಳಿಂದ ಕೂಡಿದ ವಿಷಯವೆನ್ನಬಹುದು, ಮುಂದಿನ ತಲೆಮಾರಿಗೆ ಅದರಲ್ಲ 
ದಟ್ಟ ಜನಸಂದಣಿಯಿಂದ ಕೂಡಿದ ಪ್ರದೇಶದಲ್ಲಿ ವಾಸ್ತವವಾಗಿ ಬೇಕಾಗುವ ಖನಿಜ 
ಮತ್ತು ಸಾಕಷ್ಟು ಪ್ರಮಾಣದ ಕಚ್ಚಾವಸ್ತುಗಳ ಪೂರೈಕೆ ಮಾಡುವುದನ್ನು ಈ 
ವಿಷಯ ಒಳಗೊಳ್ಳುತ್ತದೆ. ಪ್ರಪಂಚದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣ 
ವಾಗಿ ಕಚ್ಚಾವಸ್ತುಗಳ ಪೂರೈಕೆ ಏರದೆ ಕುಂಠಿತವಾಗುತ್ತಿದೆ. ನಗರೀಕರಣಕ್ಕೊಳ 
ಗಾಗುತ್ತಿರುವ ಪ್ರದೇಶದ ಸುತ್ತಣ ಭೂಮಿಯನ್ನು ಬೇಗ ಆಕ್ರಮಿಸಬೇಕೆಂಬ 
ದುರಭಿಲಾಷೆಯೂ ಹೆಚ್ಚಿದೆ. ಜನಸಂದಣಿ ಪ್ರದೇಶಗಳಲ್ಲಿ ಕಟ್ಟುವ ಕಟ್ಟಡ ಮತ್ತು 
ಇತರ ರಚನೆಗಳು ಆ ಸ್ಥಳದ ಖನಿಜಸಂಪನ್ಮೂಲವನ್ನು ಮರೆಮಾಡಿಬಿಡುತ್ತವೆ. 
ಇದರಿಂದಾಗಿ ಅಲ್ಲಿ ಸಮಸ್ಯೆಗಳು ಉದ್ಭವಿಸುತ್ತವೆ. ಶಿಲೆ ಅಥವಾ ಖನಿಜಗಳಲ್ಲಿ ಆಸಕ್ತಿ 
ತಳೆದವರು ಭೌತ ಮತ್ತು ಆರ್ಥಿಕ ಅಂಶಗಳತ್ತ ಗಮನಹರಿಸಿದರೆ ನಗರಯೋಜನ 
ಕಾರರು ಆ ಪ್ರದೇಶದ ನೆಲದಡಿಯಲ್ಲಿ ಖನಿಜಸಂಪನ್ಮೂಲವಿರಲಿ ಅಥವಾ ಇಲ್ಲದಿರಲಿ 
ಅದನ್ನು ಪರಿಗಣಿಸದೆ ಅಲ್ಲಿ ಎಂತಹ ಕಟ್ಟಡವನ್ನು ಕಟ್ಟಬಹುದೆಂಬ ಅಂಶಕ್ಕೆ ಮಾತ್ರ 
ಗಮನವನ್ನು ಕೇಂದ್ರೀಕರಿಸುತ್ತಾರೆ. ಇಂತಹ ಯೋಜನೆಗಳಿಂದಾಗಿ ಇಂದು ಕಣ್ಮರೆ 
ಯಾಗುತ್ತಿರುವ ನಿಕ್ಷೇಪಗಳು ನಾಳಿನ ಸಾಮೂಹಿಕ ಅಭಿವೃದ್ದಿಗೆ ತ್ವರಿತವಾಗಿ 
ಬೇಕಾಗಬಹುದು . ಇದರಿಂದಾಗಿ ಖನಿಜೋತ್ಪಾದಕ ಹಾಗೂ ನಗರಯೋಜನಕಾರ 
ಇವರಿಬ್ಬರಯೋಜನೆಗಳು ಒಂದಕ್ಕೊಂದು ಪೂರಕವಾಗುವಂತೆ ನೋಡಿಕೊಳ್ಳಬೇಕಾದ್ದು 


೪೮ 


ವಿಜ್ಞಾನ ಕರ್ಣಾಟಕ 


ಅವಶ್ಯಕ, ಆಗ ಖನಿಜಸಂಪನ್ಮೂಲಕೈಗೆಟುಕಿ ಇದು ನಗರೀಕರಣದ ಒಂದು ಅಂಶವೇ 
ಆಗಿ ಉಪಯುಕ್ತವಾಗಲು ಸಾಧ್ಯ . ಈ ಕಾರಣದಿಂದಾಗಿ ನಗರಪ್ರದೇಶದ ಒಳಭಾಗವೇ 
ಅಲ್ಲದೆ ಸುತ್ತ ಮುತ್ತಣ ಪ್ರದೇಶದ ಶಿಲೆ, ಖನಿಜಸಂಪನ್ಮೂಲದ ವಿವರಣಾತ್ಮಕ 
ನಕ್ಷೆಯನ್ನು ತಯಾರಿಸುವುದು ಭೂವಿಜ್ಞಾನಿಯ ಹೊಣೆಯಾಗುತ್ತದೆ. ಇಂತಹ 
ಅಧ್ಯಯನ ನಗರಮಿತಿಗನುಗುಣವಾಗಿ ರೂಪುಗೊಂಡು ಸಧ್ಯದಲ್ಲಿಯೇ ಉಪಯೋಗಕ್ಕೆ 
ಬರುವ ನಿಕ್ಷೇಪಗಳನ್ನೇ ಅಲ್ಲದೆ ಬರುವ ಇಪ್ಪತ್ತೈದರಿಂದ ಐವತ್ತು ವರ್ಷಗಳಲ್ಲಿ 
ಉಪಯೋಗಕ್ಕೆ ಬರುವ ನಿಕ್ಷೇಪಗಳನ್ನು ಒಳಗೊಂಡಿರಬೇಕು, 
- ಸದ್ಯದ ಹಾಗೂ ಮುಂದಿನ ಅಷ್ಟೇ ಮುಖ್ಯವಾದ ಹೊಣೆಗಾರಿಕೆ ಭೂವಿಜ್ಞಾನಿಯ 
ಮೇಲಿದೆ. ಆಧುನಿಕ ಸಮಾಜಕ್ಕೆ ಬೇಕಾಗಿರುವ ಕಚ್ಚಾವಸ್ತು , ಇಂಧನ, ನಗರಕ್ಕೆ 
ದೂರವಿರುವ ಪ್ರದೇಶದಲ್ಲಿ ಲಭ್ಯವಿರಬಹುದು. ಇದಕ್ಕಿಂತ ಹೆಚ್ಚಾಗಿ ಪರ್ಯಾಯ 
ಸಂಪನ್ಮೂಲಗಳ ಅನ್ವೇಷಣೆಗೆ ನಡೆದಿರುವ ಕಾರ್ಯ ಹಾಗೂ ಮುಂದಿನ ದಿನಗಳಲ್ಲಿ 
ಹೆಚ್ಚು ಬೇಡಿಕೆ ಪಡೆಯಲಿರುವ ಅವಶ್ಯಕ ಖನಿಜಗಳ ಅಭಿವೃದ್ಧಿಯನ್ನು ಅಷ್ಟೇ ತೀವ್ರತೆ 
ಯಲ್ಲಿ ಕೈಗೊಳ್ಳಬೇಕಾಗುತ್ತದೆ. 

ಐದನೆಯ ಅಂಶ ಮಾನವ ಬಹುಮುಖ್ಯವಾಗಿ ಭೂವೈಜ್ಞಾನಿಕ ನಿಯೋಗಿ 
ಎಂಬುದನ್ನು ಪ್ರಮುಖವಾಗಿ ಗುರ್ತಿಸುವುದೇ ಆಗಿದೆ. ಇಲ್ಲಿ ವಾತಾವರಣ ಭೂವಿಜ್ಞಾನದ 
ಮಿಳಿತವನ್ನು ಕಾಣಬಹುದು, ಜನ ತಾವು ವಾಸ್ತವವಾಗಿ ಬಯಸಿದ್ದನ್ನು ಅಥವಾ 
ಊಹಿಸಿದ್ದನ್ನು ಪಡೆಯುವ ಯತ್ನದಲ್ಲಿ ತಮ್ಮ ಸುತ್ತಣ ಭತಪರಿಸರದ ಪರಿವರ್ತನೆಗೆ 
ಕಾರಣರಾಗುತ್ತಾರೆ. ಇಂತಹ ಕೆಲವು ಮಾರ್ಪಾಟುಗಳು ನೈಸರ್ಗಿಕವಾಗಿ ಸಂಭವಿಸ 
ಬಹುದಾದ ಅನಾಹುತಗಳನ್ನು ತಡೆಗಟ್ಟಲು ನೆರವಾಗಬಹುದು. ಉದಾಹರಣೆಗೆ 
ಸಾಗುವಳಿ ಪ್ರದೇಶ ನೀರಿನಿಂದ ಕೊಚ್ಚಿ ಹೋಗದಂತೆ ನದಿ ಮೇಲ್ಬಾಗದಲ್ಲಿ ಅಣೆಕಟ್ಟು 
ನಿರ್ಮಿಸುವುದು , ಭೂಕೊರೆತವನ್ನು ತಪ್ಪಿಸಲು ಬದುಗಳನ್ನು ಹಾಕುವುದು. ಈ 
ದಿಶೆಯಲ್ಲಿ ಪೂರಕ ಮಾರ್ಪಾಟುಗಳಾಗಿ ಪರಿಣಮಿಸುತ್ತವೆ. ಆದರೆ ಮಾನವನಿರ್ಮಿತ 
ಅನೇಕ ಮಾರ್ಪಾಟುಗಳು ನಿಸರ್ಗದ ನಿಯಮಕ್ಕೆ ವಿರುದ್ಧ ವಾಗಿಯೇ ಸಾಗಿವೆ . ಈ 
ಎರಡು ವಿಧಗಳಲ್ಲೂ ನಿಸರ್ಗ ಅಯೋಜಿತ ಹಾಗೂ ಅನಪೇಕ್ಷಿತ ಪರೋಕ್ಷ ಪರಿಣಾಮ 
ಗಳನ್ನು ಬೀರುವುದಂತೂ ನಿಜ, ಭೌತ ಪರಿಸರದ ಎಲ್ಲ ಅಂಶಗಳನ್ನೊಳಗೊಂಡಂತೆ 
ಭೌತ ಬದಲಾವಣೆಗೆ ಮಾನವ ಹೇಗೆ ಕಾರಣನಾಗಿದ್ದಾನೆ ಎಂಬುದನ್ನು ಅರಿಯುವುದು 
ಮೊದಲ ಕೆಲಸ. ಇದನ್ನು ರಚನಾ ಬದಲಾವಣೆಯಾಗುವುದಕ್ಕೆ ಮೊದಲೇ ಗುರ್ತಿಸ 
ಬೇಕು. ಹೀಗೆ ಮಾಡುವುದರಿಂದ ಒಂದು ವೇಳೆ ಮಾರ್ಪಾಟಿನ ಪರಿಣಾಮ ತೀವ್ರ 
ಸ್ವರೂಪದ್ದಾಗಿದ್ದು ಅದು ತರುವ ಕೇಡು ಹೆಚ್ಚಾಗಿದ್ದಲ್ಲಿ ಸೂಕ್ತ ಪರಿಹಾರವನ್ನು 
ಕಂಡುಕೊಳ್ಳುವುದು ಸಾಧ್ಯವಾಗುತ್ತದೆ. ಇದು ಭೂವಿಜ್ಞಾನಿಯ ಮೇಲಿರುವ 
ಮಹತ್ತರ ಹೊಣೆ. 

ಖನಿಜ ಮತ್ತು ಇಂಧನ ಸಂಪನ್ಮೂಲ ಕ್ಷೇತ್ರಗಳಲ್ಲಿ ಮಾನವ ತಂದಿರುವ 


ಭೂ ವಿಜ್ಞಾನಿಯ ದೃಷ್ಟಿಯಲ್ಲಿ ಪರಿಸರ 

೪೯ 
ಬದಲಾವಣೆ ಅಷ್ಟಿಷ್ಟಲ್ಲ. ಶಕ್ತಿ ಸಂಪನ್ಮೂಲಕ್ಕಾಗಿ ಸಾರ್ವಜನಿಕರಿಂದ ಬರುವ ಬೇಡಿಕೆ 
ಕಚ್ಚಾವಸ್ತುಗಳ ಉತ್ಪನ್ನದತೀವ್ರಬಳಕೆ ಒಂದೇಸಮನಾಗಿ ಏರುತ್ತಲೇ ಇದೆ. ಇದೇ 
ಸಮಯಕ್ಕೆ ಭೂಸಂಪನ್ಮೂಲವೆಲ್ಲವೂ ಸಾಕಷ್ಟು ಪ್ರಮಾಣದಲ್ಲಿ ಬಳಕೆಯಾಗಲೇ 
ಬೇಕಾಗಿ ಬಂದಿರುವುದು ಜನಸಂಖ್ಯೆಯ ಹೆಚ್ಚಳದಿಂದಾಗಿ , ಇಲ್ಲಿ ಮತ್ತೊಮ್ಮೆ 
ಭೂವಿಜ್ಞಾನಿ ತನ್ನ ವೃತ್ತಿಯ ಜೊತೆಗೆ ನೂತನ ಶಕ್ತಿಸಂಪನ್ಮೂಲ, ಖನಿಜಸಂಪನ್ಮೂಲ 
- ದತ್ತ ಗಮನಹರಿಸಲೇಬೇಕಾಗುತ್ತದೆ, ಕಷ್ಟಕರವಾದ ಕೆಲಸವೆಂದರೆ ಭೂಮಿಯ 
ಇತರ ಉಪಯೋಗಕ್ಕೂ ಧಕ್ಕೆ ಬಾರದಂತೆ ಭೂವಿಜ್ಞಾನಿ ಬಹು ಎಚ್ಚರಿಕೆಯಿಂದ 
ಕಾರ್ಯತತ್ಪರನಾಗಬೇಕಾಗುತ್ತದೆ. ಇದರಿಂದಾಗಿ ಬಹೂಪಯುಕ್ತ ಯೋಜನೆಯ 
ಅವಶ್ಯಕತೆಯನ್ನು ಒಪ್ಪಿಕೊಳ್ಳಲೇಬೇಕಾಗುತ್ತದೆ ; ಅಂದರೆ ಖನಿಜಸಂಸ್ಕರಣೆಯ 
ಯೋಜನೆಯನ್ನು ಪೂರ್ವಭಾವಿಯಾಗೇ ಕೈಗೊಂಡರೆ ಸಂಸ್ಕರಣೆಗೆ ಮುನ್ನ ನೆಲವನ್ನು 
ಬೇಕಾದಂತೆ ಬಳಸಿಕೊಳ್ಳಬಹುದು, ಈ ಕ್ರಮವನ್ನು ಹಿಂದೆಂದೂ ರೂಢಿಸಿಕೊಂಡಿಲ್ಲ. 

ಆಧುನಿಕ ನಾಗರೀಕತೆ ಬಯಸುವ ಕಚ್ಚಾ ವಸ್ತುಗಳ ಪೂರೈಕೆ, ಭೂಮೇಲೆ 
ನಿರ್ವಹಣೆ ಇವೆಲ್ಲವನ್ನು ಆಯಾಸ್ಥಳದ ನಿವಾಸಿಗಳಿಗೆ ಭೌತ ಚೌಕಟ್ಟಿನಲ್ಲಿ ನಿರ್ಮಿಸಿ 
ಕೊಡುವುದು ಭೂವಿಜ್ಞಾನಿಗೆ ಸೇರಿದ ಕಾರ್ಯ, ಈ ಕೊನೆಯ ಅಂಶ ಭೂವಿಜ್ಞಾನಿಗೆ 
ಹೊಸ ಕಾರ್ಯಭಾರ. ಇದನ್ನು ಸಾಧಿಸಲು ಜೀವಶಾಸ್ತ್ರಜ್ಞರ, ಸಮಾಜಶಾಸ್ತ್ರಜ್ಞರ 
ಸಹಕಾರ ಭೂವಿಜ್ಞಾನಿಗೆ ದೊರೆಯಬೇಕು. ಭೂವಿಜ್ಞಾನಿ ಭೌತ ಪರಿಸರದ ಶಿಲ್ಪಿಯಾಗ 
ಬೇಕು, ಸದಾ ಪರಿವರ್ತನೆಗೊಳಗಾಗುವ ಭೂಮಿಯನ್ನು ದೃಷ್ಟಿಯಲ್ಲಿರಿಸಿಕೊಂಡು 
ದೀರ್ಘಕಾಲಿಕ ಯೋಜನೆಗಳನ್ನು ಹಾಕಿಕೊಂಡು ಕಾರ್ಯೋನ್ಮುಖನಾಗಬೇಕು, ಹೀಗೆ 
ಮಾಡುವುದರಿಂದ ಇಂದಿಗೆ ಇವತ್ತು ನೂರು ಅಥವಾ ಐದುನೂರು ವರ್ಷಗಳಲ್ಲಿ 
ಭೂಮಿ ಕಾಣುವ ಬದಲಾವಣೆ ಅಂತಹ ಪರಿಣಾಮ ಬೀರದು. 


* 


* * 


ನಿಮಗೆ ತಿಳಿದಿರಲಿ 
ನಮ್ಮ ದೇಶದಲ್ಲಿ ಪ್ರತಿವರ್ಷ ವೈಜ್ಞಾನಿಕ ಹಾಗೂ ತಾಂತ್ರಿಕ ಸಂಶೋಧನೆಗಳಿಗಾಗಿ 

400 ಕೋಟಿರೂಪಾಯಿಗಳು ಖರ್ಚಾಗುತ್ತಿವೆ. 
ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಣತ ವಿಜ್ಞಾನಿಗಳನ್ನು ಪಡೆದಿರುವ ದೇಶಗಳಲ್ಲಿ ಭಾರತ 
ಮೂರನೆಯದು, ಮೊದಲನೆಯ ಹಾಗೂ ಎರಡನೆಯ ಸ್ಥಾನಗಳು ಸೋವಿಯಟ್ 

ರಷ್ಯಾ ಮತ್ತು ಅಮೆರಿಕಾ ಸಂಯುಕ್ತ ಸಂಸ್ಥಾನಗಳಿಗೆ ಮಾಸಲು. 
ನಮ್ಮ ದೇಶದಲ್ಲಿ ವಿಶ್ವವಿದ್ಯಾನಿಲಯಗಳೂ ಸೇರಿದಂತೆ 900 ವೈಜ್ಞಾನಿಕ ಸಂಶೋಧನಾ 

ಲಯಗಳಿವೆ. 
ದೇಶದ ವೈಜ್ಞಾನಿಕ ಹಾಗೂ ತಾಂತ್ರಿಕ ಪರಿಣತರ ಸಂಖ್ಯೆ ಸುಮಾರು ಇಪ್ಪತ್ತು ಲಕ್ಷ. 
ಭಾರತದ ವಿವಿಧ ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳಲ್ಲಿ ಸುಮಾರು 1000 

ವೈಜ್ಞಾನಿಕ ವಿಧಾನಗಳನ್ನು ರೂಪಿಸಲಾಗಿದೆ. 
ಇವುಗಳಲ್ಲಿ ಸುಮಾರು 400 ವಿಧಾನಗಳನ್ನು ವಿವಿಧ ಉದ್ಯಮಗಳಲ್ಲಿ ಲಾಭದಾಯಕ 

ವಾಗಿ ಬಳಸಲಾಗುತ್ತಿದೆ. 
ಹೀಗೆ ವರ್ಷಂಪ್ರತಿ ಸುಮಾರು 400 ಕೋಟಿರೂಪಾಯಿ ಮೌಲ್ಯದ ಉತ್ಪನ್ನಗಳು 
ತಯಾರಾಗುತ್ತಿವೆ. 


ಎಸ್. ಜಿ. ಪರಮಶಿವಯ್ಯ 


ಕೋಲಾರ ಚಿನ್ನದ ಗಣಿಗಳು 


ಭೌಗೋಳಿಕ ವಿವರಣೆ 
ಕೋಲಾರ ಚಿನ್ನದಗಣಿಪ್ರದೇಶ ಬಹುವಾಗಿ ತಗು ತಿಟ್ಟಿನಿಂದ ಕೂಡಿದ ಏರಿಳಿತ 
ಬಯಲಿನಂತಿದೆ. ಇಲ್ಲಿಯ ಸಮುದ್ರ ಮಟ್ಟದ ಮೇಲಿನ ಸರಾಸರಿ ಎತ್ತರ 853²440 
ವಿವಾಟರ್‌, ಆಂಧ್ರಪ್ರದೇಶದ ಬಿಸಾನಾತ್ತ ಮತ್ತು ಕುಪ್ಪಂ ಕಡೆಗೆ ದಕ್ಷಿಣಾಭಿ 
ಮುಖವಾಗಿ ಹಳ್ಳತಿಟ್ಟು ಗಳಂತೆ ಹರವಿರುವ ಪದರು ಶಿಲಾವಲಯವನ್ನು ಗ್ರಾನೈಟ್ , 
ಆಂಫಿಬೋಲೈಟ್ ಮತ್ತು ಕಬ್ಬಿಣಮಿಶ್ರ ಬೆಣಚು ಶಿಲೆಗಳಿಂದ (ferruginous 
quartzites ) ಕೂಡಿದ ಗುಡ್ಡ ಸಾಲುಗಳು ರೂಪಿಸಿವೆ. ಇನ್ನೂ ದಕ್ಷಿಣಕ್ಕೆ ಬಿಸಾ 
ನಾಮ್ ಮತ್ತು ಮಲ್ಲಪ್ಪಕೊಂಡ ಬೆಟ್ಟ ಸಾಲಿನ ಉತ್ತರಕ್ಕಿರುವ ಎಕ್ರಕೊಂಡ 
ಗುಡ್ಡ ಪ್ರದೇಶವು ಈ ಶಿಲಾವಲಯದುದ್ದಕ್ಕೂ ಎಲ್ಲೆಗಟ್ಟನ್ನು ನಿರ್ಮಿಸಿದೆ. ಸದರು 
ಶಿಲಾವಲಯದ ಪಶ್ಚಿಮದ ಅಂಚಿನುದ್ದಕ್ಕೂ ಹಬ್ಬಿರುವ ಸದೃಢಕಬ್ಬಿಣಮಿಶ್ರ ಬೆಣಚು 
ಶಿಲೆಗಳಿಂದ ಕೂಡಿದ ಬೆಟ್ಟಗಳ ಪಂಕ್ತಿಯುಕೋಲಾರ ಚಿನ್ನದ ಗಣಿ ಶಿಲಾವಲಯದಲ್ಲಿ 
ಗಮನಾರ್ಹ ಕ್ಷೇತ್ರ ಸ್ವರೂಪಣ ಲಕ್ಷಣವನ್ನು ರೂಪಿಸಿದೆ. ಈ ಕ್ಷೇತ್ರದ ಮಧ್ಯಭಾಗದಲ್ಲಿ 
ಆಕಾರರಹಿತ ಆ್ಯಂಫಿಬೊಲೈಟ್ ಶಿಲೆಗಳು ರೇಖಾಕೃತಿಯ ಉತ್ತುಂಗ ಬಯಲಿನಂತೆ 
ಕಂಗೊಳಿಸುತ್ತಿವೆ. ದಕ್ಷಿಣದಲ್ಲಿ ಮಾರಿಕುಪ್ಪಂನಿಂದ ಮಲ್ಲಪ್ಪ ಕೊಂಡ ಬೆಟ್ಟ ಸಾಲಿನ 
ವರೆಗೆ ಈ ಬಯಲು ಪ್ರದೇಶವು ಪ್ರಮುಖ ಏಣಿನಂತೆ ಹಬ್ಬಿದೆ. ಮಾರಿಕುಪ್ಪಂ, 
ಬೆಟ್ಟದ ಏಣಿನ ಪೂರ್ವಕ್ಕೆ ಪಾಲಾರ್ ಮತ್ತು ಪಶ್ಚಿಮಕ್ಕೆ ಪೆನ್ನಾರ್ ನದಿ ಕಣಿವೆ 
ಗಳಿದ್ದು ಈ ನದಿಗಳನ್ನು ಜೀವನದಿಗಳೆಂದು ಹೇಳಲಾಗುವುದಿಲ್ಲ. ಚಿನ್ನದ ಗಣಿ 
ಪ್ರದೇಶವು ಪೂರ್ವ ಮತ್ತು ಆಗ್ನೆಯ ದಿಕ್ಕಿನತ್ತ ಮಲುಸಾಗಿ ಓರೆಯಾಗಿದೆ. ಇಲ್ಲಿಯ 
ಹವಾಗುಣ ತಂಪಾಗಿದ್ದು ಬೆಂಗಳೂರಿನ ಹವೆಯಷ್ಟೇ ಹಿತಕರವಾಗಿದೆ. ಅಲ್ಲದೆ 
ಇಲ್ಲಿಯ ಕನಿಷ್ಠ ವಾರ್ಷಿಕ ಉಷ್ಣಾಂಶ 80° ಫ್ಯಾ .ನಷ್ಟಿದ್ದು ಏಪ್ರಿಲ್ ಮತ್ತು ಮೇ 
ತಿಂಗಳುಗಳಲ್ಲಿ 95° ಫ್ಯಾ . ನಷ್ಟಿರುತ್ತದೆ. ಕೋಲಾರ ಚಿನ್ನದ ಗಣಿ ಪ್ರದೇಶದ ಪದರು 
ಶಿಲಾವಲಯ ಮಾತ್ರ ಬಹುಮಟ್ಟಿಗೆ ಬಂಜರುಭೂಮಿಯಾಗಿಯೇ ಉಳಿದಿರುವುದು 
ಒಂದು ವಿಶಿಷ್ಟ ಲಕ್ಷಣವೆಂದೇ ಹೇಳಬಹುದು. 


IND 


೫೨ 


ವಿಜ್ಞಾನ ಕರ್ಣಾಟಕ 


ಆದಿನ ಶಿಲಾಸಮೀಕ್ಷೆ 
ಬಹುತೇಕ ಭೂವಿಜ್ಞಾನಿಗಳು ಪ್ರಥಮಬಾರಿಗೆ ಈ ಪ್ರದೇಶದಲ್ಲಿ ಶಿಲಾವಿಧಗಳ ಸಮೀಕ್ಷಾ 
ಕಾರ್ಯವನ್ನು ಕೈಗೊಂಡು ತಮ್ಮದೇ ಆದ ಅಭಿಪ್ರಾಯಗಳನ್ನು ವ್ಯಕ್ತ ಪಡಿಸಿದ್ದಾರೆ. 
ಈ ದಿಶೆಯಲ್ಲಿ ಭಾರತದ ಭೂಸರ್ವೆಕ್ಷಣಾ ಇಲಾಖೆಯ ( Geological Survey of 
India ) ಹಿರಿಯ ಭೂವಿಜ್ಞಾನಿಯಾಗಿದ್ದ ಬಸ್‌ಫುಟ್‌ರವರು ಪ್ರಪ್ರಥಮಬಾರಿಗೆ 
ಕೋಲಾರ ಪದರು ಶಿಲಾವಲಯದ ಸಮೀಕ್ಷೆಯನ್ನು ಕೈಗೊಂಡು ಈ ವಲಯದ 
ಸ್ವರ್ಣಭರಿತ ಹಾರಬೈಂಡ್ ಪದರುಶಿಲೆ ಮತ್ತು ಇವುಗಳ ಸಂಬಂಧಿ ಶಿಲೆಗಳನ್ನು 
ಧಾರವಾಡ ಶಿಲಾಸಮುದಾಯದೊಂದಿಗೆ ಸಂಬಂಧೀಕರಿಸಿ , ಈ ಪ್ರದೇಶವು ಸಮುಖಾವನತ 
ಮಡಿಕೆ ರಚನೆಯನ್ನು ಪ್ರದರ್ಶಿಸುತ್ತದೆಂದು ಸೂಚಿಸಿದ್ದು ಮಾತ್ರವೇ ಅಲ್ಲದೆ, ಈ 
ಶಿಲೆಗಳು ಪ್ರಕೇಂಬ್ರಿಯನ್ ಕಾಲಕ್ಕೆ ಸೇರಿದುವೆಂಬ ನಿಲುವನ್ನು ತಳೆದರು. ಈ 
ಕ್ಷೇತ್ರದ ದಕ್ಷಿಣ ಭಾಗದಲ್ಲಿ ಮೂರು ಸಮುಖಾವನತ ಮಡಿಕೆ ರಚನೆಗಳನ್ನು 
ಗುರುತಿಸಿದ ಬಾಸ್‌ವರ್ತ್ ಸ್ಮಿತ್‌ರವರು, ಚಾಂಪಿಯನ್ ಬೆಣಚು ರೇಖೆ ಮತ್ತು 
ಸಿಡ್ ಖನಿಜಗಳಿಂದಕೂಡಿದ ಓರಿಯಂಟಲ್ ಅದುರು ರೇಖೆಗಳ ಉಗಮ ಮತ್ತು 
ವಿವಿಧ ಖನಿಜಗಳನ್ನು ಪತ್ತೆ ಹಚ್ಚಿ , ಅವುಗಳಿಗೆ ಸಂಬಂಧಿಸಿದ ಲಕ್ಷಣಗಳನ್ನು ಸವಿಸ್ತಾರ 
ವಾಗಿ ನೀಡಿದರು. ಇಷ್ಟೇ ಅಲ್ಲದೆ ಈ ಕ್ಷೇತ್ರದಲ್ಲಿ ಕಂಡುಬಂದಿರುವ ಮೂರು ಪ್ರಮುಖ 
ಅದುರುರೇಖೆಗಳುದ್ದಕ್ಕೂ ಪುರಾತನ ಕಾಲದಲ್ಲಿ ಮಾಡಲಾದ ಗಣಿ ಕಾರ್ಯಾಚರಣೆಗಳ 
ಬಗ್ಗೆ ಕೂಲಂಕಷವಾಗಿ ಅಧ್ಯಯನ ಮಾಡಿ, ಅವುಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು 
ಸಂಗ್ರಹಿಸಿದರು . ಅದುರು ರೇಖೆಗಳನ್ನು ಪದರು ಶಿಲೆಗಳ ಪತ್ರ ರಚನೆಗೆ (foliation ) 
ಸಮಾಂತರವಾಗಿ ರೂಪುಗೊಂಡ ಪದರುಗೂಡಿದ ಮಸೂರಾಕೃತಿಯ ಸಿರಗಳೆಂದು 
ಕರೆದ ಹ್ಯಾಚ್ ರವರು, ಈ ಸಿರಗಳು ಪದರು ಶಿಲೆಗಳ ಜಾಡು ಮತ್ತು ಇಳಿವೋರೆ 
ಗಳುದ್ದಕ್ಕೂ ಒತ್ತರಿಸಿ ಉಬ್ಬಿವೆಯೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು . 
ಹ್ಯಾಚ್ ರವರು ಪತ್ತೆ ಹಚ್ಚಿದ ಹಲಕೆಲವು ಆಸಕ್ತಿದಾಯಕ ಲಕ್ಷಣಗಳಲ್ಲಿ ಚಾಂಪಿಯನ್ 
ಅದುರು ರೇಖೆಯುದ್ದಕ್ಕೂ ಉತ್ತರಕ್ಕೆ ಬಾಗಿರುವ ಮಡಿಕೆ ರಚನೆಗಳು ಮತ್ತು 
ಅವುಗಳ ಅಕ್ಷದುದ್ದಕ್ಕೂ ಪ್ರಗತಿಪರವಾಗಿ ರೂಪುಗೊಂಡಿರುವ ಅದುರು ಕುಡಿಗಳು 
ಮುಖ್ಯವಾದುವು. ಅನಂತರ ಚಾಂಪಿಯನ್ ರೇಖೆಯಲ್ಲಿನ ಅದುರು ಕುಡಿಗಳ 
ಉತ್ತರಾಭಿಮುಖ ಇಳಿವೋರೆ ಮತ್ತು ಬಾಲಘಾಟ್ ಪಶ್ಚಿಮ ಅದುರು ರೇಖಾಕುಡಿಗಳ 
ದಕ್ಷಿಣಾಭಿಮುಖ ಇಳಿವೋರೆಪ್ರವಣತೆಯನ್ನು ಹ್ಯಾಚ್ ಪತ್ತೆ ಹಚ್ಚಿದರು. ಈ ಕ್ಷೇತ್ರದ 
ಗಣಿಕಾರ್ಯ ವಿಧಾನ, ಸ್ವರ್ಣ ಭರಿತ ಅದುರು ರೇಖೆಗಳು, ಶಿಲಾಲಕ್ಷಣ, ಭೂವಿಜ್ಞಾನ 
ಮೊದಲಾದ ವಿಷಯಗಳನ್ನು ಕುರಿತು ಹಲವು ಲೇಖನಗಳನ್ನು ಬರೆದು ಪ್ರಕಟಿಸಿದ 
ಅಂದಿನ ಮೈಸೂರು ಭೂವಿಜ್ಞಾನದ ಇಲಾಖೆಯ ಹಿರಿಯ ಭೂವಿಜ್ಞಾನಿಸ್ಮಿತ್‌ರವರು 
ಈ ಪ್ರದೇಶದ ಶಿಲಾಸಮುದಾಯಗಳನ್ನು ಯೂರಲೈಟ್ ಡಯಬೇಸ್ , ಯರಲೈಟ್ 
ಪಾಸ್ಪಿರೈಟ್ ಶಿಲೆಗಳೆಂದು ವರ್ಗೀಕರಿಸಿದರು. ಈ ಕ್ಷೇತ್ರದ ದೊಡ್ಡ ಪ್ರಮಾಣದ 


ಕೋಲಾರ ಚಿನ್ನದ ಗಣಿಗಳು 


යි 


ನಕ್ಷೆಯನ್ನು ತಯಾರಿಸಿದ ಬಿ. ಜಯರಾಮ್‌ರವರು ಸ್ಮಿತ್‌ರವರ ಪರಿಭಾಷೆಗೆ 
- ಅನುಗುಣವಾಗಿ ಹಲವು ಶಿಲಾವಿಧಗಳನ್ನು ಗುರುತಿಸಿದರು. ರೂಪಾಂತರ ಕ್ರಿಯೆಗೆ 
- ಸಿಲುಕಿ ಮಾರ್ಪಟ್ಟ ಈ ಶಿಲೆಗಳೆಲ್ಲವೂ ಪ್ರಸ್ಥಭೂಮಿ ಶಿಲೆಗಳೆಂಬ ಅಭಿಮತ ಈ ಶಿಲೆಗಳ 
ಶಿಲಾಲಕ್ಷಣ ಮತ್ತು ರಾಸಾಯನಿಕ ವಿಶ್ಲೇಷಣೆಯನ್ನು ಮಾಡಿದ ಎಂ , ಬಿ. ರಾಮಚಂದ್ರ 
ರಾಯರದಾಯಿತು. ಚಿನ್ನದ ಗಣಿ ಪ್ರದೇಶದ ಭೂವಿಜ್ಞಾನ ಅದುರು ರೇಖೆಗಳು 
ದೊರೆಯುವ ರೀತಿ, ಕಾರ್ಯಾಚರಣೆಯಲ್ಲಿರುವ ಗಣಿ ಕಾರ್ಯವಿಧಾನಗಳು - ಮೊದಲಾದ 
ಸಂಗತಿಗಳ ಬಗ್ಗೆ ಮರ್ವಿನಸ್ಮಿತ್ , ಪ್ರಯರ್‌, ಕೀತ್ , ವೈಟ್ , ಜೆಫ್ರಿ , ಲಿಂಡ್ಡೆ , 
ಬೈ ಚನ್ ಮತ್ತು ಮಾರ್ಟಿನ್‌ರವರೂ ಒಳಗೊಂಡಂತೆ ಗಣಿ ಭೂವಿಜ್ಞಾನಿಗಳು ಮತ್ತು 
ಗಣಿ ಶಿಲ್ಪಿಗಳು ಸಮಗ್ರವಾಗಿ ಸಮಿಾಕೆ ನಡೆಸಿ ತಮ್ಮದೇ ಆದ ಒಮ್ಮತದ ಅಭಿಪ್ರಾಯ 
ಗಳನ್ನು ಮಂಡಿಸಿದರು. ಜಾನ್ ಟೇಲರ್ ಅಂಡ್ ಸನ್ ರವರ ಪರವಾಗಿ ಮುಖ್ಯ 
ಭೂವಿಜ್ಞಾನಿಯಾಗಿ ಕೆಲಸಮಾಡುತ್ತಿದ್ದ ಪ್ರಯರ್‌ ಈ ಕ್ಷೇತ್ರದ ಭೂವಿಜ್ಞಾನ, 
ಅದುರು ರೇಖೆಗಳು, ರಚನಾಲಕ್ಷಣ , ಖನಿಜಶಾಸ್ತ್ರ ಮೊದಲಾದ ವಿಷಯಗಳನ್ನು 
ಕುರಿತಂತೆ ಉತ್ಕೃಷ್ಟ ವೃತ್ತಾಂತವನ್ನು ನೀಡಿದ್ದಾರೆ. ಚಾಂಪಿಯನ್ ಅದುರು ರೇಖೆ 
ಯುದ್ದಕ್ಕೂ ಕಂಡುಬರುವ ಮಡಿಕೆ ರಚನೆಗಳನ್ನು ವಾಸ್ತವಿಕ ರಚನೆಗಳಲ್ಲವೆಂಬ ದೃಢ 
ನಿಲುವನ್ನು ತಳೆದ ಪ್ರಯರ್‌, ಉತ್ತರ ವಾಯುವ್ಯ ( NNW ) ದಕ್ಷಿಣಾಗ್ನೆಯ (SSE ) 
ದಿಕ್ಕಿನತ್ತ ಹಬ್ಬಿರುವ ಸ್ವರಭಂಗಗಳು ಮತ್ತು ಉತ್ತರ - ದಕ್ಷಿಣಾಭಿಮುಖವಾಗಿ 
ಹರವಿರುವ ಬಿರಿತಗಳ ಪರಸ್ಪರ ಅಡ್ಡ ಛೇದಗಳಲ್ಲಿ ಕುಡಿಯೊಡೆದ ಬಿರುಕುಗಳಲ್ಲಿ ಬೆಣಚು 
ಖನಿಜ ಪೂರಣಗೊಂಡಿದೆ 

ವಾಗಿ ರೂಪುಗೊಂಡ ಅದುರು ಕುಡಿಗಳು 
- ಅದುರು ರೇಖೆಯ ಸಮತಲದುದ್ದಕ್ಕೂ ಉತ್ತರಾಭಿಮುಖವಾಗಿ ಬಾಗಿವೆಯೆಂದೂ 
ಸುಸ್ಪಷ್ಟವಾಗಿ ವಿವರಿಸಿ ನಿರೂಪಿಸಿದರು, ಬೆಣಚು ಮತ್ತು ಉತ್ತರ- ವಾಯುವ್ಯ 
ದಿಕ್ಕಿನತ್ತ ಹರವಿರುವ ಸ್ವರಭಂಗ ರೂಪುಗೊಂಡನಂತರ ಮಾತ್ರ ಸ್ವರ್ಣಭರಿತ ಖನಿಜ 
ದ್ರಾವಣ ಹರಿದು ಖನಿಜೀಕರಣ ಕಾರ್ಯ ನಡೆದಿರಬೇಕೆಂಬ ಸ್ಪಷ್ಟ ನಿಲುವನ್ನು ತಳೆದ 
ಪ್ರಯರ್‌, ಮೈಕ್ರೋಗ್ರಾನೈಟ್ (ಸೂಕ್ಷ್ಮಕಣ ರಚನೆಯ ಕಣಶಿಲೆ) ಶಿಲೆಯು 
ಗಣಿಕಾರ್ಯಾಚರಣೆಯ ಅನುಪಯುಕ್ತ ಸೂಚಕವೆಂಬ ಪ್ರಾಚೀನ ಭಾವನೆಯತ್ತ 
ಸಂಪೂರ್ಣ ತೆರೆಎಳೆದರು. ಮಡಿಕೆ ರಚನೆಗಳುದ್ದಕ್ಕೂ ಕಂಡುಬರುವ ಅದುರು 
ರೇಖೆಗಳ ರಚನಾನಿಯಂತ್ರಣ ಮತ್ತು ಸ್ಥಳಸೀವನ ಅತ್ಯುತ್ತಮವಾಗಿದೆಯೆಂದೂ 
ಹಾಗೂ ಈ ಕ್ಷೇತ್ರದ ಸಮುಖಾವನತ ಮಡಿಕೆ ರಚನೆಯು ಹೆಚ್ಚು ಜಟಿಲವಾದುದೆಂದು 
ಬೈ ಚನ್ ತಮ್ಮ ದೃಢ ನಿಲುವನ್ನು ಪ್ರತಿಪಾದಿಸಿದರು. ಗಣಿಗಳ ನಡುವಿನುದ್ದಕ್ಕೂ 
ರೂಪುಗೊಂಡಿರುವ ವಿಮುಖಾವನತ ನಿರಿಗೆ ರಚನೆಯು ಅದುರು ಖನಿಜೀಕರಣ ಕಾರ್ಯ 
ನಿಯಂತ್ರಣದೊಂದಿಗೆ ಒಂದು ಬಗೆಯ ಸುಸ್ಪಷ್ಟ ಸಂಬಂಧವನ್ನು ಹೊಂದಿದೆ ಎಂದು 
ಬೈಚನ್ ತಮ್ಮ ದಿಟ್ಟ ಅಭಿಮತವನ್ನು ಮುಂದಿಟ್ಟರು. ಕೋಲಾರ ಪ್ರದೇಶದ 
- ರೂಪಾಂತರಿತ ಜ್ವಾಲಾಮುಖಿಜನ್ಯ ಶಿಲೆಗಳ ಬಗ್ಗೆ ವಿವರಣೆಯನ್ನು ನೀಡುವಲ್ಲಿ 


ಕೋಲಾರ ಚಿನ್ನದ ಗಣಿ ಪ್ರದೇಶದ 

ಭಾ ವಿಜ್ಞಾನ ಮತ್ತು ಸ್ವರ್ಣರೇಖೆಗಳು 


11 


t1lYg 


பமயவரப்பரப்பான் 


யாபாரம்பர 


5 


0 


anಾಹತಣಿಸುವಂತಹ 


# 


வனப்பயமாmaiபாயாக 


ಸಾಪ್ತಿ. 
ಗ್ರಾಫೈಟ್ರೇಣಿ 
ಸಿಜೆರೇಖೆ. 
ಚೀಣಕುರೇಖೆ 
ಜಿಲಾಓವ ಮತ್ತು ಓಲೆ 
ಹದರು ರಚನ 
ಹಕವಂಶಗಳು 
ಡಾಲರೈಟ್ ಜೈಕ್ ' 
ಕಬ್ಬಿಣ ಮಿತೃಬೆಣಚುಕಿದೆ. 
ನಾರಿನಾಕಾರದ ಬೊಲೈಟ್ 
ಕಣಾಕೃತಿಮ ಆಂಫಿಬೋಲೈಟ್ 
ಶಾಲವಾದ ಆಂಫಿ ಮಾಲೈಟ್ 
ಪದರುರಚನಾ ಆಂಫಿಯೆಟ್ 
ಚಾಂಪಿಯನ್ ರು ಕೆರೆ 
ಹೆನಿನ್ ಸುಲರ್ ಗೀರುಹಿಲೆ. 
ರಾಬಟಶ ನ್ ಪೇಟೆ. 
ಅಂಡರ್ ಶನ್ ಪೇಟೆ. 
ಮಾರಿ ಕುಪ್ಪ ಮ . 
ತಿಲ೯ ಹಲ್ಲೆ 
ಹೆ ೩ ಕಾಪ. 
ಬು ಆನ್‌ಕಾಪ. 
ಗಿಫರ್ಡ್ಕಾ ಪ . 
ಎಚ್ಚಕ್ಕಾ ಹ . 


MIMITIGUDI 


ಸಾರಿಹ 


IND 


UDDWOMm 


ಯಯಯಯಯ 


ನ - 3 
ಕೃಪೆ :- ಎಕನಾಮಿಕ್ ಜಿಯಾಲಜಿ ಸಂಪುಟ 55 . 1960 
- ಶ್ರೀಯುತರಾದ ಎಸ್. ನಾರಾಯಣಸ್ವಾಮಿ , 
ಎಂ .ಜಿಯಾವುದ್ದೀನ್ ಮತ್ತು ವಿವಿ, ಕಾಮಚಂದ್ರ . 


ಕೋಲಾರ ಚಿನ್ನದ ಗಣಿಗಳು 


೫೫ 


ವೈಸ್‌ಮನ್‌ರವರ ಹೇಳಿಕೆಗೆ ಅನುಗುಣವಾಗಿ ಭೂವಿಜ್ಞಾನಿ ವಿಶ್ವನಾಥ್‌ರವರು 
ಹಾರ ಬ್ಲೆಂಡ್ ಶಿಲಾಸಮುದಾಯದ ಶಿಲಾವಿಧಗಳನ್ನು “ ಎಪಿಡಯೊರೈಟ್ ” ಎಂಬ 
ಹೆಸರಿನಿಂದ ಕರೆದರು . ಹೀಗೆ ಮಾಡಿದ ಈ ಕ್ಷೇತ್ರದ ಶಿಲಾಸಮುದಾಯಗಳ ಆದಿವು 
ಸವಿಾಕ್ಷೆಯನಂತರ ಇತ್ತೀಚಿನ ವರ್ಷಗಳಲ್ಲಿ ಬಹುತೇಕ ಭೂವಿಜ್ಞಾನಿಗಳು ಅದರಲ್ಲೂ 
ವಿಶೇಷತಃ ಶ್ರೀಯುತರುಗಳಾದ ನಾರಾಯಣಸ್ವಾಮಿ, ಜಿಯಾವುದ್ದೀನ್ ಮತ್ತು 
ರಾಮಚಂದ್ರರವರು ಇನ್ನೂ ಅಧಿಕಪ್ರಮಾಣದಲ್ಲಿ ಸವಿಸ್ವರ ಸಂಶೋಧನಾಕಾರ್ಯ 
ವನ್ನು ನಡೆಸಿ, ಈ ಕ್ಷೇತ್ರದ ಶಿಲಾಸಮುದಾಯ , ಕ್ಷೇತ್ರರಚನೆ, ಅದುರು ರೇಖೆಗಳ 
ಉಗಮ ಅವುಗಳ ಹಂಚಿಕೆ ಮತ್ತು ಖನಿಜೀಕರಣ ನಿಯಂತ್ರಣ - ಮೊದಲಾದ 
ಹಲವಾರು ವಿಷಯಗಳ ಬಗ್ಗೆ ವಿಶಿಷ್ಟ ಅಧ್ಯಯನ ನಡೆಸಿ ಕೋಲಾರ ಚಿನ್ನದ ಗಣಿ 
ಪ್ರದೇಶದಲ್ಲಿನ ಸ್ವರ್ಣ ಉದ್ಯಮ ಇತಿಹಾಸ, ನಿರೂಪಣೆಯಲ್ಲಿ ಪಟ್ಟಿ ರುವ ಶ್ರಮ 
ಸ್ತುತ್ಯಾರ್ಹವೆನಿಸಿದ್ದು ಇಂದು ಹಾಗೂ ಮುಂಬರುವ ಭೂವಿಜ್ಞಾನಿಗಳ ಪೀಳಿಗೆಗೆ 
ದಾರಿದೀಪವಾಗಿದೆ. ಇವರುಗಳು ಹಾಕಿದ ಮೇಲ್ಪಂಕ್ತಿಯನ್ನು ಅನುಸರಿಸಿ, ನಮ್ಮ 
ತರುಣಪೀಳಿಗೆ ಸ್ವರ್ಣ ಸಂಶೋಧನಾಕಾರ್ಯದಲ್ಲಿ ತೊಡಗಿ ಇಡೀ ಭರತಖಂಡದಾದ್ಯಂತ 
ಸಾಕ್ಷಾಕಾರ್ಯವನ್ನು ಕೈಗೊಳ್ಳಬೇಕಾಗಿದೆ. 


ಪ್ರಾದೇಶಿಕ ಭೂ ವಿಜ್ಞಾನ ( ನಕ್ಷೆ 1) 
ತೀವ್ರ ತೆರನಾದ ರೂಪಾಂತರ ಕ್ರಿಯೆಗೆ ಒಳಪಟ್ಟು ರೂಪಾಂತರ ಹೊಂದಿ 
ಮಡಿಕೆ ಬಿದ್ದಿರುವ ಕೃಷ್ಣವರ್ಣದ ಜ್ವಾಲಾಮುಖಿ ಶಿಲಾಪ್ರವಾಹಗಳ ಸಮೂಹ, 
ಸಹಚರಿತ ಶಿಲಾ ಹಾಳೆಗಳು ಮತ್ತು ಸಿಲ್ರೂಪದ ಕ್ಷಾರೀಯ ಅಗ್ನಿಶಿಲಾಂತಸ್ಸರಣಗಳು 
ಹಾಗೂ ಕಬ್ಬಿಣ ಮಿಶ್ರ ಬೆಣಚು ಶಿಲೆಗಳು ಕೋಲಾರಪದರು ಶಿಲಾವಲಯದಲ್ಲಿ 
ಕಂಡುಬಂದಿವೆ. ಪತ್ರ ರಚನೆ, ಸೀಳುರಚನೆ ಮತ್ತು ಕಲೆಗಳಿಂದ ಕೂಡಿದ ಆ್ಯಂಫಿಬೊ 
ಲೈಟ್ ಶಿಲೆಯಿಂದ ಕೂಡಿದ ಮಧ್ಯರೇಖಾಕೃತಿವಲಯಗಳನ್ನು ಇಲ್ಲಿಯ ಸಾಮಾನ್ಯ 
ನಾಡ ಶಿಲೆಗಳೆನಿಸಿದ ಮೆಟಬಸಾಲ್ಟ್ ಶಿಲಾಸಮೂಹಗಳು ಒಳಗೊಂಡಿವೆ. ಇವೆಲ್ಲವೂ 
ಸಾಮಾನ್ಯವಾಗಿ ಕಣರಚನೆಯ ಲೈಂಫಿಬೊಲೈಟ್ ( ಮೆಟಡಾಲರೈಟ್ ಮತ್ತು 
ಮೆಟಗ್ಯಾಬೊ ) ಹಾಗೂ ಎಳೆಯಾಕಾರದ ಹಸಿರುಗೊಂಚಲುಗಳಂತೆ ಕಾಣುವ 
ಲೈಂಫಿಬೊಲೈಟ್ ( ಮೆಟ ಪೈರಾಕ್ಸಿನೈಟ್ ) ಶಿಲೆಗಳಿಂದ ಕೂಡಿದ ಕಿರಿದಾದ ಪದರ 
ಗಳೊಂದಿಗೆ ಒಂದಕ್ಕೊಂದು ಹೆಣಿಗೆ ರಚನೆಯಂತೆ ಹೆಣೆದುಕೊಂಡಿವೆ. ಪಟ್ಟಿ ರಚನೆ 
ಯುಳ್ಳ ಕಬ್ಬಿಣ ಮಿಶ್ರ ಬೆಣಚು ಮತ್ತು ಬೆಣಚು - ಮಾಗ್ನಟೈಟ್ ಪದರು ಶಿಲೆಗಳು 
ಸದರು ಶಿಲಾವಲಯದ ಪಶ್ಚಿಮದ ಅಂಚಿನುದ್ದಕ್ಕೂ ತೆಳುಪದರಗಳ ರೂಪದಲ್ಲ 
ಮತ್ತು ಪೂರ್ವದ ಅಂಚಿನಲ್ಲಿ ಬೇರ್ಪಟ್ಟ ಮಸೂರಗಳಂತೆ ಅಲ್ಲಲ್ಲೇ ರೂಪುಗೊಂಡಿವೆ . 
ಜರ್ರುರಿತಗೊಂಡ ಮಿಥ್ಯಾ ಸೆಂಟೆಶಿಲೆಗಳೂ ಒಳಗೊಂಡಂತೆ ಮೆಟಜ್ವಾಲಾಮುಖಿಜ 
ಶಿಲೆಗಳ ಪೂರ್ವಭಾಗದಲ್ಲಿ ಸೂಕ್ಷ್ಮಕಣದಿಂದ ಮಧ್ಯ ಕಣ ಪತ್ರ ರಚನೆಯುಳ್ಳ ಮೈ ಕಾ 


೫೬ 


ವಿಜ್ಞಾನ ಕರ್ಣಾಟಕ 


ಗೀರು ಶಿಲೆಗಳೂ ಮತ್ತು ಪಾಸ್ಪಿರೊಪ್ಲಾಸ್ಟಿಕ್ ರಚನೆಯುಳ್ಳ ಫೆಲ್ಸ್ ಫ್ಯಾಥಿಕ್‌ಗೀರು 
ಶಿಲೆಗಳೂ ಹೊರಕಂಡಿವೆ . ಈ ಗೀರು ಶಿಲೆಯನ್ನು ಸ್ಥಳೀಯವಾಗಿ “ ಚಾಂಪಿಯನ್ 
ನೆಸ್ ) ಎಂದು ಕರೆಯುತ್ತಾರೆ. ಚಾಂಪಿಯನ್ ಗೀರು ಶಿಲೆಗಳಿಗೆ ಸರಿಸಮನಾದ 
ಮಸೊವೆಬ್ ಪದರುಶಿಲಾ ತೆಳುಪದರುಗಳೂ ಫೆಲ್ ಪ್ರಾಧಿಕ್ ಪದರು 
ಶಿಲೆಗಳೂ ಮತ್ತು ಗೀರು ಶಿಲೆಗಳೂ ಪಶ್ಚಿಮದ ಅಂಚಿನಲ್ಲಿವೆ . ಈ ಪ್ರದೇಶದಲ್ಲಿ 
ಕಂಡುಬರುವ ಸಾಮಾನ್ಯ ನಾಡಶಿಲೆಗಳೆಂದರೆ, ಪದರು ಶಿಲಾವಲಯವನ್ನು ಸುತ್ತುವರಿ 
ದಿರುವ ಮೈ ಕಾಭರಿತ ಪ್ಯಾರಾ ಗೀರುಶಿಲೆಗಳು, ಗ್ರಾನೆಟಿಕ್ ಲಕ್ಷಣವುಳ್ಳ ಆರ್ಥೋ 
ಗೀರುಶಿಲೆಗಳು ಮತ್ತು ಕಣಶಿಲೆಗಳು . ಸ್ಥಳೀಯವಾಗಿ ಪಟ್ಲಗ್ರಾನೈಟ್ ಮತ್ತು 
ಬಿಸಾನಾಮ್ಗ್ರಾನೈಟ್ ಶಿಲೆಗಳೆಂದು ಹೇಳಲಾದ ಪರ್ವತಜನ್ನೊತರ ಅಥವಾ 
ಪರ್ವತಜನ್ಯಸಹಿತ ಗ್ರಾನೈಟ್ ಪ್ರೋಟಾನ್ಗಳು ಕೋಲಾರ ಚಿನ್ನದ ಗಣಿ 
ಪ ದೇಶದಲಿ ರಚನಾತ್ಮಕವಾಗಿ ಅನುಕೂಲಕರವಾದ ಪ್ರದೇಶಗಳಲ್ಲಿ ಅಂದರೆ 
ವಾಯುವ್ಯ ( N - W ) ಮತ್ತು ಆಗ್ನೆಯ (S - E ) ಅಂಚುಗಳಲ್ಲಿ ಕಂಡುಬಂದಿವೆ. 
ಡಾಲರೈಟ್ , ಗ್ಯಾಬೊ ಮತ್ತು ಬಸಾಲ್ಟ್ ಸಂಯೋಜಿತ ಪರ್ವತಜನ್ನೊತ್ತರ 
ಡೈಕುಗಳು ಆ್ಯಂಫಿ ಬೊಲೈಟ್ , ಪದರುಶಿಲೆ ಮತ್ತು ಕಣಶಿಲೆಗಳನ್ನು ಅಡ್ಡಹಾಯ್ದಿವೆ. 
ಈ ಶಿಲೆಗಳೆಲ್ಲಾ ಬೆಣಚು ಸಿರದೊಂದಿಗೆ ಒಳನುಗ್ಗಿದ್ದು , ಹಲವು ಕಡೆ ಪೆಟ್ಟಿ, ಟ್ ' 
ಶಿಲೆಗಳೂ ಒಳನುಗ್ಗಿರುವುದನ್ನು ನೋಡಬಹುದು. ಮೆಟಜ್ವಾಲಾಮುಖಿಜನ್ಯ ಶಿಲಾ 
ಸಮುದಾಯಗಳಿಗೆ ( ಕೋಲಾರ ಲೈಂಫಿಬೊಲೈಟ್ ಶಿಲಾ ಶ್ರೇಣಿ” ಎಂಬ ಹೆಸರು 
ಅನ್ವರ್ಥವಾಗಿದೆ. ಮುಖ್ಯ ಶಿಲಾರಚನೆಗಳಾದ ದಿಂಬುರಚನೆ, ಬಾದಾಮಿಯಾಕಾರದ 
ಮತ್ತು ರಂಧ್ರಕ ರಚನಾವಲಯಗಳನ್ನು ಒಳಗೊಂಡಂತೆ ಪರ್ಯಾಯವಾಗಿ 
ರೂಪುಗೊಂಡಿರುವ ತೆಳು ಪದರುಗಳು ಮೆಟಬಸಾಲ್ಟ್ ಶಿಲೆಗಳಲ್ಲಿ ಸ್ಪಷ್ಟವಾಗಿ 
ಕಂಡುಬರುತ್ತವೆ. ಸುಮಾರು 91 - 152 ಮಾಟರ್‌ಗಳಷ್ಟು ವಿಶಾಲವಾಗಿ 
ಹರವಿರುವ ಸ್ಕೂಲವಾದ ಆಕೃತಿರಹಿತ ಆ್ಯಂಫಿಬೊಲೈಟ್ ಶಿಲಾವರ್ಗಗಳು ಸ್ಕೂಲ 
ವಾದ ಪದರು ಶಿಲಾವಲಯದ ಕೇಂದ್ರ ಭಾಗದಲ್ಲಿ ಉತ್ತರ - ದಕ್ಷಿಣಾಭಿಮುಖನಾಗಿ 
ಹಬ್ಬಿವೆ. ಈ ಸಮುದಾಯದ ಮಸೂರಗಳು ಪದರು ಶಿಲಾವಲಯದ ದಕ್ಷಿಣ 
ಜಾಡಿನುದ್ದಕ್ಕೂ ಅಂದರೆ ಮಲ್ಲಪ್ಪ ಕೊಂಡ ಶಿಲಾ ಶ್ರೇಣಿಯ ಕಡೆಗೆ ಒತ್ತರಿಸಿವೆ. 
ಆಕೃತಿರಹಿತಸ್ಕೂಲಲೈಂಫಿ ಬೊಲೈಟ್ ಶಿಲೆಗಳಿಂದ ಕೂಡಿದ ಮಧ್ಯ ವಲಯದ ಎರಡೂ 
ಪಾರ್ಶ್ವಗಳಲ್ಲಿ ಈ ವಲಯದ ನಾಡ ಶಿಲೆಗಳೆಂದು ಹೇಳಲಾದ ಪದರು ರಚನೆಯುಳ್ಳ 
ಆ್ಯಂಫಿಬೊಲೈಟ್ ಶಿಲಾವಿಧಗಳು ರೂಪುಗೊಂಡಿವೆ. ಪದರು ಹಾಗೂ ಸ್ಕೂಲವಾದ 
ಲೈಂಫಿಬೊಲೈಟ್ ಶಿಲಾವಿಧಗಳೆರಡೂ ದಿಂಬುರಚನೆಯನ್ನು ಸ್ಪಷ್ಟವಾಗಿ ಪ್ರದರ್ಶಿಸು 
ತನೆ, ಅಂದರೆ ಲಾವಾಪ್ರವಾಹಗಳು ಆಂಡಿಸೈಟ್ ಶಿಲಾಸಂಯೋಜಿತ ಸಿಲಿಟಿಕ್ 
ಬಸಾಲ್ಟ್ ಶಿಲಾವಿಧಗಳಾಗಿದ್ದು ಎಂದು ದಿಂಬುರಚನೆಗಳ ಅಧ್ಯಯನದಿಂದ ದೃಢಪಟ್ಟಿದೆ. 
ಪದರುರಚನೆಯ ಆಂಫಿಬೊಲೈಟ್ ಶಿಲೆಯೊಳಗೆ ತೆಳುಪದರಗಳ ರೂಪದಲ್ಲಿ 


೫೭ 


ಕೋಲಾರ ಚಿನ್ನದ ಗಣಿಗಳು 
ಪರ್ಯಾಯವಾಗಿ ಕಂಡುಬಂದಿರುವ ಒತ್ತಾದ ಬಹುಸೂಕ್ಷರಚನಾ ವಿಧಗಳನ್ನು 
ಮತ್ತು ಕಲೆಗಳಿಂದ ಕೂಡಿದ ಬಾದಾಮಿಯಾಕಾರದ ರಚನಾ ವಿಧಗಳನ್ನೂ ಜಾಗರೂ 
ಕತೆಯಿಂದ ಪರೀಕ್ಷಿಸಿ ನೋಡಿದಾಗ ಮೇಲ್ಬಾಗದಲ್ಲಿ ಬಾದಾಮಿ ಮತ್ತು ಸರಂಧರಚನೆ 
ಗಳನ್ನು ಹೊಂದಿರುವ ಲಾವಾಪ್ರವಾಹಗಳ ಅನುಕ್ರಮಣಿಕೆಯನ್ನು ಗುರುತಿಸಲು 
ಸಾಧ್ಯ . 

ಸಮಾಂತರ ರೇಖಾಕೃತಿಯ ಪದರಗಳನ್ನೂ ಮಸೂರಾಕೃತಿಯ ಶಿಲಾಒಡಲು 
ಗಳನ್ನೂ ಕಣರಚನೆಯ ಲೈಂಫಿಬೊಲೈಟ್ ಶಿಲಾವರ್ಗಗಳು ರೂಪಿಸಿದ್ದು , ಇವೆಲ್ಲವೂ 
ಪದರು ರಚನಾ ಆ್ಯಂಫಿಬೋಲೈಟ್ ಶಿಲಾಹರವಿನೊಳಗೆ ಅದರ ಸಾಮಾನ್ಯ ಜಾಡನ್ನೇ 
ಅನುಸರಿಸಿ ರೂಪುಗೊಂಡಿರುವುದು ಕಂಡುಬಂದಿದೆ. ಈ ಶಿಲೆಗಳೆಲ್ಲಾ ಮೂಲ 
ಜ್ವಾಲಾಮುಖಿಜನ್ಯ ಶಿಲಾಶ್ರೇಣಿಯೊಳಗೆ ಅಂತಸ್ಸರಣಗೊಂಡ ಡಾಲರೈಟ್ ಮತ್ತು 
ಗ್ಯಾಬೊ ಶಿಲಾಸಂಯೋಜಿತ ರೂಪಾಂತರಗೊಂಡ ಶಿಲಾ ಹಾಳೆಗಳು ಮತ್ತು ಸಿಲ್ 
ಗಳಾಗಿದ್ದು ಎಂದು ಶಿಲಾ ಲಕ್ಷಣ ಮತ್ತು ಇತರ ಲಕ್ಷಣಗಳು ನಿರೂಪಿಸಿವೆ . ನಾರು 
ರಚನೆಯ ಗೊಂಚಲಿನಾಕಾರದ ಆ್ಯಂಫಿಬೊಲೈಟ್ ಶಿಲೆಗಳು ಕಣಾಕೃತಿಯ ಲೈಂಫಿ 
ಬೊಲೈಟ್ ಶಿಲಾಪದರಗಳ ಪಶ್ಚಿಮ ಭಾಗದಲ್ಲಿ ಮಸೂರಗಳನ್ನೂ ಮತ್ತು ಹಾಳೆ 
ಗಳನ್ನೂ ರೂಪಿಸಿವೆ. ಖನಿಜ ಮತ್ತು ರಾಸಾಯನಿಕ ಸಂಯೋಜನೆಯ ರೀತ್ಯ ಈ 
ಶಿಲಾ ವಿಧವು ಮೆಟ ಪೈರಾಕ್ಸಿನೈಟ್ ಶಿಲಾ ವಿಧಕ್ಕೆ ಅನುರೂಪವಾಗಿದೆ. ಕಣಾಕೃತಿಯ 
ಆ್ಯಂಫಿಬೊಲೈಟ್ ಶಿಲಾವಿಧಗಳ ಪಶ್ಚಿಮಕ್ಕಿರುವ ಮೇಲ್ವಿತಿಯ ಪಾರ್ಶ್ವದಲ್ಲಿ ರೂಪು 
ಗೊಂಡಿರುವ ನಾರಿನಾಕಾರದ ಲೈಂಫಿಬೊಲೈಟ್ ಮತ್ತು ಸಂಬಂಧಿ ಬೆಣಚುಸಿರಗಳು 
ಹಾಗೂ ಇದರ ಮೇಲ್ವಿತಿಯಲ್ಲಿ ಆಗಿರುವ ಖನಿಜೀಕರಣ ಕಾರ್ಯ ಮೊದಲಾದ 
ಲಕ್ಷಣಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿ ನೋಡಿದಾಗ ಮಡಿಕೆ, ಬಿರಿತ ಮತ್ತು 
ಜರ್ಝರಿತ ರಚನಾವಲಯಗಳುದ್ದಕ್ಕೂ ಖನಿಜದ್ರಾವಣಗಳು ಹರಿದು ಕಣಾಕೃತಿಯ 
ಆ್ಯಂಫಿಬೋಲೈಟ್ ಶಿಲೆಗಳನ್ನು ವಿನಿಮಯಗೊಳಿಸಿ ರೂಪಾಂತರಿಸಿರುವ ಅಂಶವನ್ನು 
ಸ್ಪಷ್ಟವಾಗಿ ನಿರೂಪಿಸಬಹುದು, 
ಕೋಲಾರ ಪದರು ಶಿಲಾವಲಯದ ಶಿಲಾನುಕ್ರನು 
ಪ್ರೀ - ಕೇಂಬ್ರಿಯನ್‌ನಂತರ ಕ್ಷಾರೀಯ 7 ಡಾಲರೈಟ್ ಗ್ಯಾಬೊ 

ಅಂತಸ್ಸರಣಗಳು ಮತ್ತು ಬಸಾಲ್ಟ್ 
( ವಯಸ್ಸು ಕಡಪಶಿಲಾ ಡೈಕುಗಳು . 

ಸಮುದಾಯಕ್ಕೆ ಸವ ) 
ಕೇಂಬ್ರಿಯನ್ ಧಾರವಾಡ 

6 ಪೆಟೈಟ್ ಮತ್ತು 
ಯುರೋತ್ತರದ 

ಬೆಣಚು ಸಿರಗಳು 
ಅಂತಸ್ಸರಣಗಳು 


೫೮ 


ವಿಜ್ಞಾನ ಕರ್ಣಾಟಕ 


5 ಪರುಷ ಬೆಣಚು 
ರೇಖೆಗಳು ಮತ್ತು 
ಸ್ವರ್ಣಭರಿತ ಬೆಣಚು 
ಸಿಡ್ ರೇಖೆಗಳು 
4 ಪಟ್ಟ ಮತ್ತು 

ಬಿಸಾನಾತಮ್ 
ಗ್ರಾನೈಟ್ ಶಿಲೆಗಳು 
3 ಪೆನಿನ್ಸುಲಾರ್ ಗೀರು 

ಶಿಲೆಗಳು 
2 ಕೋಲಾರ ಆ್ಯಂಫಿ 
ಬೋಲೈಟ್ ಶ್ರೇಣಿಗಳು 
ಚಾಂಪಿಯನ ಗೀರು 
ಶಿಲೆಗಳು ಮತ್ತು ಮಿಥ್ಯಾ 
ಸೆಂಟಿ ಶಿಲೆಗಳು 


ಕೆಳಧಾರವಾಡ 


ಶಿಲಾಸಮುದಾಯ 


ಭೂ ವೈಜ್ಞಾನಿಕ ರಚನೆ 
ಈ ಕ್ಷೇತ್ರದ ಆಕಾರವನ್ನು ಒಂದು ಬೋಗುಣಿಗೆ ಹೋಲಿಸಬಹುದು. ಈ 
ಬಗೆಯ ರಚನೆಗೆ ಸಮುಖಾವನತ ಮಡಿಕೆ ರಚನೆಯೆಂದು ಹೆಸರು. ಹಿಂದಿನ ಕಾರ್ಯ 
ಕರ್ತರು ನಿರೂಪಿಸಿದಂತೆ ಕೋಲಾರ ಪದರು ಶಿಲಾವಲಯದ ಸಮುಖಾವನತ ಮಡಿಕೆ 
ರಚನಾ ಸ್ವಭಾವವನ್ನು ದೃಢೀಕರಿಸಿ ಖಚಿತ ಪಡಿಸುವುದು ಕೊಂಚ ಕಷ್ಟ ಸಾಧ್ಯವಾದ 
ಕೆಲಸವೆಂದೇ ಹೇಳಬಹುದು. ದೊರೆತಿರುವ ಕೆಲವು ಸಂಗತಿಗಳಿಂದ ಈ ಬಗೆಯ 
ರಚನೆಗೆ ಸ್ಪಷ್ಟಿಕರಣವನ್ನು ನೀಡಬಹುದಾಗಿದೆ. ಸ್ಕೂಲವಾದ ಲೈಂಫಿಬೊಲೈಟ್ 
ಶಿಲೆಗಳಿಂದ ಕೂಡಿದ ಮಧ್ಯ ಶಿಲಾಹರವಿನ ಎರಡೂ ಪಾರ್ಶ್ವಗಳಲ್ಲಿ ಕಣಾಕೃತಿರಚನೆಯ 
ಲೈಂಫಿಬೊಲೈಟ್ ಶಿಲಾಪದರಗಳ ಪುನಾರಾವೃತಿ , ಪದರು ಶಿಲಾವಲಯದ ಎರಡೂ 
ಪಾರ್ಶ್ವಗಳಲ್ಲಿ ಕಂಡುಬರುವ ಕಬ್ಬಿಣಮಿಶ್ರ ಬೆಣಚು ಶಿಲೆ ಮತ್ತು ಪದರುರಚನೆಯ 
ಗೀರು ಶಿಲಾ ಪದರಗಳು ಹಾಗೂ ಒಂದಕ್ಕೊಂದು ವಿಮುಖನಾದ ಒಳಾಭಿಮುಖ 
ಇಳಿವೋರೆಯಿಂದ ಕೂಡಿದ ಶಿಲಾಲಕ್ಷಣ ಮೊದಲಾದ ಲಕ್ಷಣಗಳು ಈ ಕ್ಷೇತ್ರದ 
ಸಮುಖಾವನತ ಮಡಿಕೆ ರಚನೆಯನ್ನು ಪುಷ್ಟಿಕರಿಸುವ ಏಕೈಕ ಪುರಾವೆಗಳು, 
ದಕ್ಷಿಣ ದಿಕ್ಕಿನತ್ತ ಸರಿದಹಾಗೆಲ್ಲಾ ಪದರು ಶಿಲಾವಲಯ ಕುಡಿಯೊಡೆದು ತೆಳು 
ನಾಗುತ್ತಾ ಹೋಗಿ ಕೊನೆಗೊಮ್ಮೆ ಸಂಪೂರ್ಣ ಕ್ಷೀಣಿಸಿರುವುದು, ಸೂಲ ಮತ್ತು 
ಕಣಾಕೃತಿಯ ಲೈಂಫಿಬೊಲೈಟ್ ಶಿಲಾಪದರಗಳು ದಕ್ಷಿಣ ದಿಕ್ಕಿನಲ್ಲಿ ತೆಳುವಾಗಿ 
ಅದೃಶ್ಯವಾಗಿರುವುದು , ಪರಿಸರದಲ್ಲಿರುವ ಗೀರು ಶಿಲೆಗಳಲ್ಲಿ ಮತ್ತು ಅಲ್ಲಲ್ಲೇ ಸದರು 


ಕೋಲಾರ ಚಿನ್ನದ ಗಣಿಗಳು 


ಶಿಲೆಗಳ ಒಳಗೆ ಪ್ರಮುಖವಾಗಿ ಕಂಡುಬರುವ ಉತ್ತರಾಭಿಮುಖ ರೇಖಾರಚನೆ 
ಮೊದಲಾದವು ಉತ್ತರಾಭಿಮುಖವಾಗಿ ಇಳಿವೋರೆಯಾಗಿರುವ ಸಮುಖಾವನತ ಮಡಿಕೆ 
ರಚನೆಯನ್ನು ಸಮರ್ಥಿಸುತ್ತವೆ. ಆದರೂ ಈ ರಚನೆ ಎರಡು ಪಟ್ಟು ಬಾಗಿರುವ 
( doubly plunging) ಅಂಶವನ್ನು ತಳ್ಳಿಹಾಕುವಂತಿಲ್ಲ. ಸಮುಖಾನನತ ಮಡಿಕೆ 
ಅಕ್ಷ ಉತ್ತರ - ದಕ್ಷಿಣಾಭಿಮುಖವಾಗಿ ತಿರುಗಿದ್ದು , ಪದರು ಶಿಲಾವಲಯದ ಸಾಮಾನ್ಯ 
ಪ್ರವಣತೆ ಮತ್ತು ಪದರು ಶಿಲೆಗಳ ಒಳಗಿನ ಪ್ರಾದೇಶಿಕ ಸ್ತರೀಕರಣಕ್ಕೆ ಸಮಾಂತರ 
ವಾಗಿದೆ . ಅಕ್ಷದ ಇಳಿವೋರೆ ಬಹುಮಟ್ಟಿಗೆ ಲಂಬವಾಗಿದ್ದು , ಈ ಕ್ಷೇತ್ರದ ಪೂರ್ವ 
ಭಾಗದಲ್ಲಿ ಪಶ್ಚಿಮಾಭಿಮುಖನಾಗಿಯೂ ಮತ್ತು ಪಶ್ಚಿಮ ಭಾಗದಲ್ಲಿ ಪೂರ್ವಾಭಿ 
ಮುಖನಾದ ಕಡಿದಾದ ಇಳಿವೋರೆಗಳಿಂದ ಈ ಅಂಶಕ್ಕೆ ಸ್ಪಷ್ಟಿಕರಣ ನೀಡಬಹುದು. 
ಏನೇ ಆದರೂ ಅನಂತರದಲ್ಲಿ ಸಂಭವಿಸಿದ್ದಿರಬಹುದಾದಂತಹ ಮಡಿಕೆ ಮತ್ತು 
ಸ್ವರಭಂಗ ಕ್ರಿಯೆಗಳಿಂದ ಸ್ಥಳೀಯ ಜಟಿಲತೆಗಳು ತಲೆದೋರಿವೆ. ಅಕ್ಷದ ಸ್ಥಂಜ 
ಕೋನ ಮೆಲುಪಾಗಿದ್ದು , ಇದರ ಮೊತ್ತ 15°ಗಳಿಂದ 25°ಗಳವರೆಗೆ ವ್ಯತ್ಯಸ್ಥ 
ಗೊಳ್ಳುತ್ತದೆ. ಆದರೆ ಸ್ಥಂಜ್ ಕೋನದ ಕರಾರುವಾಕ್ಕಾದ ಮೊತ್ತವನ್ನು ಸೂಚಿಸು 
ವಂತಹ ನಿರ್ಣಾಯಕ ಪುರಾವೆಗಳು ಈ ಶಿಲೆಗಳಲ್ಲಿ ಕಂಡುಬಂದಿಲ್ಲ. ಮೇಲ್ಕಂಡ 
ನಿರ್ಣಾಯಕ ಸಂಗತಿಯಿಂದ ಉಹಿಸಲ್ಪಟ್ಟ ಸಮುಖಾವನತ ಮಡಿಕೆ ರಚನೆಗೆ ಸದರು 
ಶಿಲಾವಲಯದ ಪೂರ್ವಭಾಗದುದ್ದಕ್ಕೂ ಅಲ್ಲಲ್ಲೇ ಕಂಡುಬರುವ ಕೆಲವು ದಿಂಬು 
ರಚನೆಗಳು ಪರಸ್ಪರ ವಿರುದ್ದವಾಗಿದ್ದು , ಈ ರಚನೆಗಳು ಪೂರ್ವಾಭಿಮುಖ ಅಗ್ರ 
ಗಳನ್ನು ಸೂಚಿಸುತ್ತವೆ. ಆದರೂ ಪದರುಶಿಲಾವಲಯದ ಪಶ್ಚಿಮ ಪ್ರದೇಶದುದ್ದಕ್ಕೂ 
ಪೂರ್ವ ಅಥವಾ ಪಶ್ಚಿಮ ಅಗ್ರಗಳಿಗೆ ಸಂಬಂಧಪಟ್ಟ ನಿರ್ಧರಿತ ಪುರಾವೆಗಳೇನೂ ಇಲ್ಲ . 
ಧಾರವಾಡ ಶಿಲಾಸಮುದಾಯಗಳು ತೀವ್ರತಮ ನಿರೂಪಕ್ಕೆ ಒಳಗಾದ ಸಂಗತಿಯನ್ನು 
ಪರಾಮರ್ಶಿಸಿ ನೋಡಿದರೆ ಕೋಲಾರ ಪದರು ಶಿಲಾವಲಯವು ಪಶ್ಚಿಮಕ್ಕೆ ಚಿತ್ರದುರ್ಗ 
ಮತ್ತು ಶಿವಮೊಗ್ಗ ಜಿಲ್ಲೆ ಗಳ ಪ್ರಮುಖ ಧಾರವಾಡ ಸದರುಶಿಲಾವಲಯಗಳಿಂದ 
ಬೇರ್ಪಟ್ಟ ಶಯನಸ್ಥ ವಿಮುಖಾವನತ ಮಡಿಕೆ ರಚನೆಯಾಗಿದ್ದು (recumbent 
anticline), ಇವು ಗೀರು ಶಿಲೆಗಳ ಮೇಲೆ ಒತ್ತರಿಸಿವೆ ಎಂಬ ಸಾಧ್ಯಾಸಾಧ್ಯತೆಯನ್ನು 
ಉಪೇಕ್ಷಿಸುವಂತಿಲ್ಲ. ಈ ದೃಷ್ಟಿಕೋನದ ಪ್ರಕಾರ ಶಿಲಾರಚನೆಯ ಪ್ರಸಕ್ತ 
ಸಮುಖಾನನತ ಮಡಿಕೆ ರಚನೆಯು , ಪರಿಸರದ ಪೆನಿನ್ಸುಲಾರ್ ಗೀರು ಶಿಲೆಗಳ ಒಳಗೆ 
ಆಗಿರುವ ಶಯನಸ್ಥ ವಿಮುಖಾವನತ ಮಡಿಕೆಯ ಒಳಮುರಿ ಸ್ವಭಾವ (infolded 
, nature ) ಸೂಚಕವಾಗಿದೆ. 

- ಬಲಮುರಿ ಎನ್‌ಎಷೆಲಾನ್ ಮಾದರಿಯಲ್ಲಿ( dextraten - echeion pattern ) 
ದಕ್ಷಿಣದ ಕಡೆಗೆ ಮುಖ್ಯ ಪದರು ಶಿಲಾವಲಯವು ಬಿರಿದು ಬೇರ್ಪಟ್ಟಿದೆಯೆಂದು 
ಈ ವಲಯದ ಸಾಮಾನ್ಯ ವಿನ್ಯಾಸದಿಂದ ಗೋಚರವಾಗುತ್ತದೆ. ಎನ್‌ಎಫೆಲಾನ್ 
ಮಾದರಿಯ ಪಲ್ಲಟ ಪದರು ಶಿಲಾವಲಯದ ಭೂ ಹರವುಗಳಲ್ಲಿಯೂ ಪ್ರತಿಬಿಂಬಿತ 


೬೦ 


ವಿಜ್ಞಾನ ಕರ್ಣಾಟಕ 


00 


ಗೊಂಡಿದೆ. ಈ ಬಗೆಯ ಸ್ಥಳಾಂತರಿತ ಎನ್‌ಎಷೆಲಾನ್ ಮಡಿಕೆ ರಚನೆಗೆ ಮೂಲ 
ಸಮುಖಾವನತ ಮಡಿಕೆ ರಚನೆಯಲ್ಲಿ ಕಂಡುಬರುವ ಸರಳ ತುಯ್ತ , ಮಡಿಕೆ ರಚನೆ 
ಯಿಂದ ಕಾರಣ ನೀಡಲಾಗುವುದಿಲ್ಲ. ಆದರೂ ಶಿಲಾ ಓಟದುದ್ದಕ್ಕೂ ಅಂತರಗಳಲ್ಲಿ 
ಸಂಭವಿಸಿದ್ದಿರಬಹುದಾದ ಈ ಮೊದಲ ಅಕ್ಷವು ಅನಂತರದಲ್ಲಿ ಆದ ತುನ್ನ ಮಡಿಕೆ 
ರಚನಾಕಾರ್ಯದಿಂದ ಆಗಿದ್ದಿರಲು ಸಾಧ್ಯ . ಪದರು ಶಿಲಾವಲಯದ ಕವಲುಗಳ 
ಗರಿಷ್ಠ ಸಂಖ್ಯೆ ಮತ್ತು ಮಂದವನ್ನು ಕೋಲಾರ ಚಿನ್ನದ ಗಣಿ ಪ್ರದೇಶದ ದಕ್ಷಿಣ 
ಭಾಗದಲ್ಲಿ ನೋಡಬಹುದು. ದಕ್ಷಿಣದಲ್ಲಿ ಎರಕೊಂಡ ಬೆಟ್ಟ , ಮಧ್ಯ ಭಾಗದಲ್ಲಿ 
ಎಡ್ರ್‌ಕೂಪ, ಉತ್ತರದಲ್ಲಿ ದೊಡೂರು ಮೂಲಕ ಹಾಯ್ದು ಹೋಗಿರುವ ಉತ್ತರ 
ವಾಯುವ್ಯ - ದಕ್ಷಿಣ ಆಗ್ನೆಯ ಪ್ರವಣತೆಯುಳ್ಳ ಈ ಮೊದಲ ಸವಖಾವನತ 
ಮಡಿಕೆ ರಚನೆಯಲ್ಲಿ ಸಂಭವಿಸಿದ್ದಿರಬಹುದಾದ ಪ್ರಮುಖ ಅಡ್ಡ ಮಡಿಕೆ ರಚನೆಯಿಂದ 
ಈ ಬಗೆಯ ಲಕ್ಷಣ ರೂಪುಗೊಂಡಿದ್ದಿರಬಹುದೆಂದು ತೋರುತ್ತದೆ. ಅಂದರೆ ಅಡ್ಡ 
ಮಡಿಕೆ ರಚನೆಯು ಬಹುಶಃ ಧಾರವಾಡ ಶಿಲಾಸಮುದಾಯಗಳ ನಿರೂಪಣ ಕಾಲಕ್ಕಿಂತ 
ಬಹು ಇತ್ತೀಚೆಗೆ ಸಂಭವಿಸಿದೆಯೆಂದು ಭಾವನೆ ಮೂಡುವುದು ಸಹಜ . 
- ಅಡ್ಡ ಮಡಿಕೆ ರಚನೆಯ ಪ್ರಧಾನ ಅಕ್ಷದುದ್ದಕ್ಕೂ ವಿಮುಖಾನನತ ಅಡ್ಡ 
ಮಡಿಕೆ ರಚನೆಯೊಂದು ಎರಕೊಂಡ ಬೆಟ್ಟ ಪ್ರದೇಶ ಮತ್ತು ದೊಡೂರು ಮೂಲಕ 
ಹಾಯ್ದು ಹೋಗಿದ್ದು , ಪೂರ್ವಕ್ಕೆ ಪೂರಕ ಸಮುಖಾವನತ ಅಡ್ಡ ಮಡಿಕೆ ರಚನೆ 
ಯೊಂದು ಪಾರ್ಶ್ವಸ್ಥವಾಗಿ ರೂಪುಗೊಂಡಿದೆ. ಎರಕೊಂಡ ಗುಡ್ಡದ ಸವಿಾಪವಿರುವ 
ವಿಮುಖಾವನತ ಅಡ್ಡ ಮಡಿಕೆ ರಚನೆಯನ್ನು ಬಿಸಾನಾಮ್ ಗ್ರಾನೈಟ್ ಶಿಲೆಗಳೂ 
ಮತ್ತು ಉತ್ತರ ದಿಕ್ಕಿನಲ್ಲಿ ದೊಡೂರಿನ ಹತ್ತಿರವಿರುವ ಸಮುಖಾವನತ ಅಡ್ಡ ಮಡಿಕೆ 
ರಚನೆಯನ್ನು ಪಟ್ಟ ಗ್ರಾನೈಟ್ ಶಿಲೆಗಳೂ ಆವರಿಸಿವೆ. ಅಡ್ಡ ಮಡಿಕೆ ರಚನೆಯ 
ಪ್ರಧಾನ ಅಕ್ಷದುದ್ದಕ್ಕೂ ಎರಡೂ ಪಾರ್ಶ್ವಗಳಲ್ಲಿ 19 - 20 ಕಿ. ಮೀ . ದೂರ 
ದವರೆಗೆ ಅಪ್ರಮುಖ ಎನ ಷೆಲಾನ್ ಅಡ್ಡ ಮಡಿಕೆ ರಚನೆಗಳು ರೂಪುಗೊಂಡಿದ್ದು 
ಇವು ಉತ್ತರದಿಂದ ದಕ್ಷಿಣದಿಕ್ಕಿನತ್ತ ಕ್ರಮೇಣ ಕ್ಷೀಣಿಸಿವೆ, ಈ ಮಡಿಕೆ ರಚನೆಗಳ 
ಅಕ್ಷಗಳೂ ಸಹ ಉತ್ತರ ವಾಯುವ್ಯ - ದಕ್ಷಿಣ ಆಗ್ನೆಯ ಪ್ರವಣತೆಯುಳ್ಳ ಎರಕೊಂಡ 
ದೊಡೂರುಗಳಲ್ಲಿ ಹಾಯಿ ರುವ ಅಡ್ಡ ಮಡಿಕೆಯ ಅಕಕ್ಕೆ ಸಮಾಂತರವಾಗಿವೆ. ಅಡ್ಡ 
ಮಡಿಕೆ ರಚನೆಯ ಅಕ್ಷಸಪಾಟವು ಪಶ್ಚಿಮಕ್ಕೆ ಕಡಿದಾದ ಇಳಿವೋರೆಯನ್ನು ಪ್ರದರ್ಶಿಸು 
ತದೆ. ಅಂದರೆ ಈ ಸಪಾಟದ ಇಳಿವೋರೆ ಕೋನದ ಮೊತ್ತ 70° - 80°ಗಳಷ್ಟಿದೆ 
ಎಂದು ದೃಢಪಟ್ಟಿದೆ. ಅದೇ ಉತ್ತರವಾಯುವ್ಯ ದಿಕ್ಕಿನಲ್ಲಿ ಈ ಅಕ್ಷದ ಸ್ಥಂಜ್‌ಕೋನ 
ಮಿತವಾಗಿದ್ದು 25 - 30°ಗಳಷ್ಟಿದೆ. ಚಿನ್ನದ ಗಣಿಗಳ ಕೆಳಗೆ ಹೋದಹಾಗೆಲ್ಲಾ 
ಪರುಷಲೋಹ ಎಲ್ಲೆಲ್ಲಿ ಅಡ್ಡ ಹಾಯ್ದು ಹೋಗಿದೆಯೋ ಅಲ್ಲೆಲ್ಲಾ ಸಿರದುದ್ದಕ್ಕೂ 
ಈ ಬಗೆಯ ಮಿತಕೋನವು ಕ್ಷೀಣಿಸುತ್ತಾ ಹೋಗುತ್ತದೆ. ಗಣಿಗಳಲ್ಲಿ ಮಡಿಕೆ 
ಬಿದ್ದಿರುವ ಹಲವು ಪ್ರದೇಶಗಳ ಅಂದರೆ ಭೂಹೊರಮೈ ಯಿಂದ ಭೂಒಳಗಿನ ಶಿಲಾ 


ಕೋಲಾರ ಚಿನ್ನದ ಗಣಿಗಳು 


ತಂಡಗಳ ಸಮಿಾಕರಣದಿಂದ ಈ ಅಂಶ ದೃಢಪಟ್ಟಿದೆ. ಭೂಮಿಯ ಆಳ ಹೆಚ್ಚುತ್ತಾ 
ಹೋದಂತೆಲ್ಲಾ ಸ್ಪಂಜ್‌ಕೋನಕ್ರಮೇಣ ಕಡಿದಾಗುತ್ತಾ ಹೋಗುತ್ತದೆ. 

- ಈ ಪ್ರದೇಶದ ಶಿಲಾಸಮುದಾಯ ಮತ್ತು ಸ್ವರ್ಣಸಿರಗಳ ಮೇಲೆ ಮೂರು 
ಬಗೆಯ ಸ್ವರಭಂಗಗಳು ತೀವ್ರ ಸ್ವರೂಪದ ಪರಿಣಾಮವನ್ನುಂಟುಮಾಡಿವೆ. 1 ) ಉತ್ತರ 
ವಾಯುವ್ಯ ( NNW )- ದಕ್ಷಿಣ ಆಗ್ನೆಯ (SSE) ದಿಕ್ಕಿನಿಂದ ವಾಯುವ್ಯ ( NW ) ಮತ್ತು 
ಈಶಾನ್ಯ ( SE ) ದಿಕ್ಕಿಗೆ ಅಭಿಮುಖವಾಗಿ ಹಬ್ಬಿರುವ ಪ್ರಧಾನ ಸ್ವರಭಂಗಗಳು. ಇವು 
ಅಡ್ಡ ಮಡಿಕೆ ರಚನಾಕಗಳಿಗೆ ಸಮಾಂತರವಾಗಿದೆ . ಈಗಾಗಲೇ ನಕ್ಷೆಮಾಡಲ್ಪಟ್ಟಿರುವ 
ಪ್ರದೇಶದಲ್ಲಿ ಸುಮಾರು ಆರು ಸ್ವರಭಂಗಗಳು ಕಂಡುಬಂದಿವೆ. ಅವುಗಳೆಂದರೆ 
ಬಾಲಘಾಟ್ ಉತ್ತರ ಸ್ವರಭಂಗ , ಟಿನೆಂಟ್ಸ್ ಸ್ವರಭಂಗ, ಮೈಸೂರು ಉತ್ತರ 
ಸ್ವರಭಂಗ , ಮೈಸೂರು ದಕ್ಷಿಣ ಸ್ವರಭಂಗ ಮತ್ತು ಗಿಫರ್ಡ್ ಸ್ವರಭಂಗ, ಈ 
ಸ್ವರಭಂಗಗಳು ಪಶ್ಚಿಮ ನೈರುತ್ಯಾಭಿಮುಖನಾಗಿ ಕಡಿದಾದ ಇಳಿವೋರೆಯಿಂದ 
ಕೂಡಿದ್ದು ಇವುಗಳ ಇಳಿವೋರೆ ಮೊತ್ತ 70° - 80°ಗಳಷ್ಟಿದೆ. ಇವುಗಳ ಪ್ರಭಾವ 
ದಿಂದಾಗಿ ಶಿಲೆಗಳು ಎಡಕ್ಕೂ ಮತ್ತು ಚಿನ್ನದ ರೇಖೆಗಳು ಮೈಸೂರು ಉತ್ತರ 
ಸ್ವರಭಂಗದುದ್ದಕ್ಕೂ 121 - 152 ಮೀಟರ್‌ವರೆಗೂ , ಬಾಲಘಾಟ್ ಉತ್ತರ 
ಸ್ವರಭಂಗದುದ್ದಕ್ಕೂ 2133 ಮಿಾಟರ್‌ವರೆಗೂ ಅಂದರೆ ಸ್ವರಭಂಗ ಸಪಾಟದುದ್ದಕ್ಕೂ 
ದಕ್ಷಿಣ- ಆಗ್ನೆಯ ಅಥವಾ ಆಗ್ನೆಯಾಭಿಮುಖವಾಗಿ ಕುಡಿಯೊಡೆದಿವೆ. ಈ ಸ್ವರಭಂಗ 
ಗಳನ್ನು ವಾಮಪಾರ್ಶ್ವ ತಿರುಚುಸ್ತರಭಂಗಗಳೆಂದು ಕರೆಯಲಾಗಿದ್ದು ( Sinistral 
Wrench faults ) ಇವೆಲ್ಲವೂ ಆ ಸಮಸೂತ್ರ ಸಮಾವನತ ಅಡ್ಡ ಮಡಿಕೆ ರಚನೆಗಳ 
( asymmetrical Isoclinal cross folds) Fawdd evJon RON Todoso 
ವಾಗಿವೆ . 

ವಿರೂಪಕ ಒತ್ತಡ ಚಲನೆ (shear movement) ಮತ್ತು ಇದರೊಂದಿಗೆ 
ಸಂಭವಿಸಿದ ಕಣ ಶಿಲಾಂತಸ್ಸರಣಗಳ ಅವನತಿಯ ಹಂತದಲ್ಲಿ ಈ ಸ್ವರಭಂಗಗಳು 
ರೂಪುಗೊಂಡಿರಬಹುದೆಂದು ಭೂವಿಜ್ಞಾನಿಗಳ ಅಭಿಮತ. ದಕ್ಷಿಣ ಮತ್ತು ಉತ್ತರ 
ಭಾಗದಲ್ಲಿಯ ಗಿಫರ್ಡ್ ಸ್ವರಭಂಗಗಳು ಮತ್ತು ಬಾಲಘಾಟ್ ಉತ್ತರ ಸ್ವರಭಂಗ 
ಇವೆರಡರ ನಡುವೆ ಕಂಡುಬರುವ ಪ್ರಮುಖ ಮೈಸೂರು ಉತ್ತರಸರಭಂಗ, ಅಡ 
ಮಡಿಕೆ ರಚನೆಗಳ ಬಲಮುರಿ (dextral ) ಮಾದರಿಗೆ ವಿರುದ್ಧವಾಗಿ ರೂಪುಗೊಂಡಿರುವ 
ಈ ಸ್ವರಭಂಗಗಳುದ್ದಕ್ಕೂ ಎಡಮುರಿ ( Sinistrai) ಚಲನೆಗಳು ಮತ್ತು ಎರಡೂ 
ಕೊನೆಯಲ್ಲಿ ಕಂಡುಬರುವ ಎರಡು ಗ್ರಾನೈಟ್ ಅಂತಸ್ಸರಣಗಳು ಮೊದಲಾದ 
ರಚನೆಗಳು ಈ ಸ್ವರಭಂಗಗಳೆಲ್ಲಾ ಬಲಮುರಿ ಮಡಿಕೆ ರಚನಾಕಾರ್ಯೋತ್ತರ ಮತ್ತು 
ಎಡಮುರಿ ರಚನಾಕಾರ್ಯೊತ್ಯರ ಕಾಲದ್ದೆಂದೂ ಹಾಗೂ ಗ್ರಾನೈಟ್ ಪ್ರೋಟಾನ್ಗಳ 
ಪಲ್ಲಟಕ್ಕೆ ಕಾರಣವಾದ ಒತ್ತಡಗಳೊಂದಿಗೆ ಸಂಬಂಧಹೊಂದಿವೆಯೆಂದೂ ಸೂಚಿಸುತ್ತವೆ. 

2) ಉತ್ತರೇಶಾನ್ಯ - ದಕ್ಷಿಣ ನೈರುತ್ಯದಿಂದ ಈಶಾನ್ಯ -ನೈರುತ್ಯಾಭಿಮುಖವಾದ 


೬೨ 


ವಿಜ್ಞಾನ ಕರ್ಣಾಟಕ 


ಆನುಷಂಗಿಕ ಸ್ವರಭಂಗಗಳು ಬಲಮುರಿ ಅಡ್ಡ ಮಡಿಕೆ ರಚನೆಗಳ ನಡುವಣ ಅಂತರ 
ಗಳಲ್ಲಿ ಕಂಡುಬರುವ ವಿಪರ್ಯಸ್ಯ ನಾನು ಅಡ್ಡ ಮಡಿಕೆ ( Reverse sinistra1 cross 
foids) ರಚನೆಗಳ ಅಕ್ಷಕ್ಕೆ ಸಮಾಂತರವಾಗಿವೆ . ಈ ಕ್ಷೇತ್ರದ ಉತ್ತರಭಾಗದಲ್ಲಿರುವ 
ನಂದೀದುರ್ಗ ಗಣಿಗೆ ಮಾತ್ರ ಈ ಸ್ವರಭಂಗಗಳು ಸೀಮಿತಗೊಂಡಿದ್ದು ಇವು 
ಪೂರ್ವಾಗ್ನೆಯ ಅಥವಾ ಆಕ್ಷೇಯ ದಿಕ್ಕಿನ ಕಡಿದಾಗಿ ಇಳಿವೋರೆಯಾಗಿವೆ. 
ಇವುಗಳ ಇಳಿವೋರೆ 70°- 80°ಗಳಷಿ ದೆ, ಸ್ವಭಾವದಲ್ಲಿ ಇವು ಬಲಮುರಿ ತಿರುಚು 
ಸ್ವರಭಂಗಗಳೆನಿಸಿದ್ದು (dextral wrench faults ) ಈ ಪ್ರದೇಶದ ಶಿಲೆ ಮತ್ತು ಸ್ವರ್ಣ 
ರೇಖೆಗಳು ಸರಸಪಾಟದುದ್ದಕ್ಕೂ ನೈರುತ್ಯಾಭಿಮುಖವಾಗಿ ಕವಲೊಡೆಯಲು 
ಅವಕಾಶ ಕಲ್ಪಿಸಿವೆ, ಸ್ವರಭಂಗಗಳ ಪಲ್ಲಟ ಮಾದರಿಯಂತೂ ಪ್ರಮುಖ ಸ್ವರಭಂಗ 
ಗಳನ್ನು ಅನುಸರಿಸಿರುವ ಉತ್ತರ - ವಾಯುವ್ಯ ಮತ್ತು ವಾಯುವ್ಯ ದಿಕ್ಕಿನುದ್ದಕ್ಕೂ 
ಚಲಿಸಿರುವ ಶಿಲಾತಂಡ ಮಾದರಿಗೆ ಅನುಪೂರಕವಾಗಿದೆ. ಈ ಮಾದರಿಯ ಸ್ವರ 
ಭಂಗಗಳು ಹೆನ್ನಿಫಾಫ್ಟ್ಗೆ ಸವಿಾಪವಿರುವ ಮ್ಯಾಕ್‌ ಟಗಾರ್ಟ್ ಪೂರ್ವಸಿರ ಮತ್ತು 
ಬ್ರಿಡ್ಜ್‌ಷಾಫ್ ಉತ್ತರಕ್ಕಿರುವ ಓರಿಯಂಟಲ್ ಸರಗಳನ್ನು ಅಡ್ಡಹಾಯ್ದಿವೆ. ಕೆಲವು 
ಸ್ಥಳಗಳಲ್ಲಿ ಮಾಟರ್‌ಗೂ ಕಡಿಮೆ ಇರುವ ದೂರದವರೆಗೆ ಸ್ವರ್ಣರೇಖೆಗಳು ಮತ್ತು 
ಶಿಲಾತಂಡಗಳು ಶಾಖೋಪಶಾಖೆಗಳಾಗಿ ಕುಡಿಯೊಡೆಯಲು ಈ ಸ್ವರಭಂಗಗಳು 
ಕಾರಣವೆಂದು ಹೇಳಲಾಗಿದೆ. 
- 3 ) ಪೂರ್ವ- ಪಶ್ಚಿಮ, ಪೂರ್ವಶಾನ್ಯ - ಪಶ್ಚಿಮನೈರುತ್ಯ ಮತ್ತು ಪೂರ್ವಾ 
ಗೇಯ - ಪಶ್ಚಿಮವಾಯುವ್ಯ ದಿಕ್ಕುಗಳಲ್ಲಿ ಹಬ್ಬಿರುವ ಸಾಮಾನ್ಯ ಸ್ವರಭಂಗಗಳು, 
ಸ್ವಭಾವದಲ್ಲಿ ಇವೆಲ್ಲಾ ಲಘುಕರ್ಷಣ ಸ್ವರಭಂಗಗಳು ( minor tension faults ). 

ಇವು ಕಡಿದಾಗಿಯಾಗಲಿ ಅಥವಾ ಲಂಬವಾಗಿಯಾಗಲಿ ಇರುವುದೇ 
ಹೆಚ್ಚು . ಅಲ್ಲದೆ ಇವು ಸ್ವರ್ಣರೇಖೆಗಳ ಮೇಲಾಗಲಿ ಅಥವಾ ಶಿಲೆಗಳ ಮೇಲಾಗಲಿ 
ಅಷ್ಟೇನೂ ಗಣನೀಯ ಪ್ರಮಾಣದಲ್ಲಿ ಪ್ರಭಾವ ಬೀರಿದಂತೆ ತೋರುವುದಿಲ್ಲ. ಪ್ರಾದೇಶಿಕ 
ವಾಗಿ ಸಂಭವಿಸಿದ ಮಡಿಕೆ ರಚನಾಕ್ರಿಯೆ, ಸ್ವರಭಂಗಕ್ರಿಯೆ ಮತ್ತು ಗ್ರಾನೈಟ್ 
ಶಿಲೆಗಳ ಸ್ಥಳಾಂತರ ಮೊದಲಾದ ಚಲನೆಗಳನಂತರ ಸಂಭವಿಸಿದ್ದಿರಬಹುದಾದ ಮುಕ್ತ 
ಗೊಂಡ ಒತ್ತಡಗಳ ಪರಿಣಾಮವಾಗಿ ಬಹುಶಃ ಈ ಕರ್ಷಣ ಸ್ವರಭಂಗಗಳು ರೂಪುಗೊಂಡಿ 
ರಲು ಸಾಧ್ಯ . ಅಲ್ಲದೆ ಶಿಲಾ ಬಿರಿತಗಳಿಗೆ ಹೋಲಿಸಿದರೆ ಇವು ಅತ್ಯಂತ ಕಿರಿಯವು. 


ರೂಪಾಂತರ ಕ್ರಿಯೆ 
ಕೋಲಾರ ಚಿನ್ನದ ಗಣಿಪ್ರದೇಶದ “ ಲೈಂಫಿಬೊಲೈಟ್ ಶಿಲಾಶ್ರೇಣಿಗಳ ?” ಖನಿಜ 
ಸಂಯೋಜನೆ ಹೀಗಿದೆ - ಈ ಶಿಲಾಶ್ರೇಣಿಗಳಲ್ಲಿ ವಿಶೇಷವಾಗಿ ನೀಲಿ ಹಸಿರುವರ್ಣದ 
ಹೇಸ್ಟಿಂಗ್ ಸೈಟ್ , ಸ್ಟೇಜಿಯೋಕೇಸ್ ಫೆಲ್ಡ್‌ ಸ್ಟಾರ್‌ ಸರಣಿಯ ನಡುವಣ ಪ್ರಭೇದ 
ಗಳಾದ ಲೈಂಡಿಸೀನ್ ಮತ್ತು ಲ್ಯಾಬ್ರಡೊರೈಟ್ ಖನಿಜ ಮುಖ್ಯವಾಗಿದ್ದು , ಇವುಗಳ 


ಕೋಲಾರ ಚಿನ್ನದ ಗಣಿಗಳು 
ಜೊತೆಗೆ ಅಲ್ಪ ಪ್ರಮಾಣದಲ್ಲಿ ಆ್ಯಕ್ಸಿನೊಲೈಟ್ , ಎಪಿಡೋ ಟ್ , ಬೆಣಚು, ಸೀನ್ 
ಮತ್ತು ಟೈಟೇನಿಫೆರಸ್ ಮ್ಯಾಗ್ನಟೈಟ್ ಖನಿಜಗಳಿವೆ. ಈ ಖನಿಜಸಮೂಹದ 
ಸಾಮಾನ್ಯ ರೂಪಾಂತರ ದರ್ಜೆ ಲೈಂಫಿಬೊಲೈಟ್ ಮತ್ತು ಎಸಿಡೋಡ್ ಆ್ಯಂಫಿ 
ಬೋಲೈಟ್ ಮುದ್ರಾಂಕನಗಳ ಮಧ್ಯವರ್ತಿಯಾಗಿದೆ. ಇಡೀ ಪದರು ಶಿಲಾವಲಯ 
ದಾದ್ಯಂತ ರೂಪಾಂತರ ದರ್ಜೆಯಲ್ಲಿ ಯಾವುದೇ ಬಗೆಯ ಗಮನಾರ್ಹ ಮಾರ್ಪಾಟು 
ಕಂಡುಬರುವುದಿಲ್ಲ ಮತ್ತು ನಕ್ಷೆ ಮಾಡಲಾಗದಂತಹ ರೂಪಾಂತರ ಸಮಮಟ್ಟ ಗಳಿಲ್ಲ 
( metamorphic isogrades), ಎಪಿತೀಕರಣ ಮತ್ತು ಸಿಲಿಕೀಕರಣಗಳು 
ಸ್ವರಭಂಗ ವಲಯಗಳುದ್ದಕ್ಕೂ ವಿಶಿಷ್ಟ ಲಕ್ಷಣಗಳಾಗಿ ಕಂಡುಬರುತ್ತವೆ, ಎಸಿಡೋಟ್ 
ಕಿರುಕುಡಿಗಳಿಂದ ಅಡ್ಡ ಹಾಯಲ್ಪಟ್ಟ ಸಿಲಿಕೀಕರಣಗೊಂಡು ಸ್ತರಭಂಗಕ್ಕೊಳಗಾದ 
ಶಿಲೆಗಳಿಂದ ಈ ಲಕ್ಷಣಗಳನ್ನು ಗುರುತಿಸಬಹುದು. 


ಸ್ವರ್ಣಭರಿತ ರೇಖೆಗಳು ಮತ್ತು ಅದರು ಖನಿಜೀಕರಣ 
ಕೋಲಾರ ಚಿನ್ನದ ಗಣಿ ಪ್ರದೇಶದಲ್ಲಿ ಪ್ರಯರ್‌ ಮತ್ತು ಹಿಂದಿನ ಕಾರ್ಯ 
ಕರ್ತರು 26ಕ್ಕೂ ಹೆಚ್ಚು ಸ್ವರ್ಣರೇಖೆಗಳನ್ನು ಪತ್ತೆ ಹಚ್ಚಿ , ಇವುಗಳಲ್ಲಿ 14 
ಸ್ವರ್ಣರೇಖೆಗಳನ್ನು ಸುಮಾರು 16 ಕಿ . ಮಾ . ಶಿಲಾಓಟದುದ್ದಕ್ಕೂ ನಕ್ಷೆಮಾಡಿ, 
ಇವುಗಳ ಯಥಾರ್ಥ ಸಂಬಂಧವನ್ನು ಕಲ್ಪಿಸಿದ್ದಾರೆ. ಇವುಗಳಲ್ಲಿ ಚಾಂಪಿಯನ್ 
ಪರುಷಬೆಣಚು ( auriferous quartz ) ರೇಖೆಯನ್ನು ಕಳೆದ 80 - 90 ವರ್ಷಗಳಿಂದ 
ಶಿಲಾ ಓಟದುದ್ದಕ್ಕೂ ಸುಮಾರು 8 - 9 ಕಿ. . ದೂರದವರೆಗೆ ಮತ್ತು 3048 
ಮಾಟರ್‌ಗೂ ಹೆಚ್ಚು ಆಳದವರೆಗೆ ಗಣಿ ತೋಡಿ ಚಿನ್ನದ ಅದುರನ್ನು ತೆಗೆಯುವ 
ಕಾರ್ಯ ನಿರಂತರವಾಗಿ ಸಾಗುತ್ತಿದೆ. ಈವರೆವಿಗೂ ಸ್ವರ್ಣ ನಿಕ್ಷೇಪವು ಸಂಪೂರ್ಣ 
ನಾಗಿ ನಿಶ್ವೇಷ ಹಂತವನ್ನು ತಲುಪಿರುವುದಾಗಲಿ ಅಥವಾ ತಲುಪುವ ಬಗ್ಗೆಯಾಗಲಿ 
ಯಾವುದೇ ರೀತಿಯ ಸೂಚನೆಗಳು ಇನ್ನೂ ಕಂಡುಬಂದಿಲ್ಲ. ಆದರೆ ಲೋಹಾಂಶದಲ್ಲಿ 
ಮಾತ್ರ ದಿನೇ ದಿನೇ ಇಳಿಮುಖ ತಲೆದೋರುತ್ತಲಿದೆ. ಚಾಂಪಿಯನ್ ರೇಖೆಯ 
ಮೇಲ್ವಿತಿಯ ಪಶ್ಚಿಮಕ್ಕೆ ಸುಮಾರು 121 - 182 ಎಾಟರ್ ಅಂತರದಲ್ಲಿ ಮಂಡಿ 
ಚಿನ್ನದರೇಖೆಯು ದೊರೆತಿದೆ. ಈ ರೇಖೆಯನ್ನು ಚಾಂಪಿಯನ್ ಗಣಿಯಲ್ಲಿನ ಟಿನೆಂಟ್ 
ಕೂಪದ ಮೇಲ್ಮಟ್ಟಗಳಲ್ಲಿ 365 ಮಾಟರ್‌ ಅಡಿ ಆಳದವರೆಗೆ ಕೊರೆದು ಅಭಿವೃದ್ದಿ 
ಪಡಿಸಿ ಚಿನ್ನದ ಅದುರನ್ನು ಹೊರತೆಗೆಯಲಾಗುತ್ತಿದೆ. ಪಶ್ಚಿಮಾಭಿಮುಖವಾಗಿ 
ಹರವಿರುವ ಈ ಕ್ಷೇತ್ರದ “ ಪಶ್ಚಿಮದ ಸ್ವರ್ಣರೇಖೆ” ಎಂದು ಹೇಳಲಾದಸಿಡ್ಖನಿಜ 
ರೇಖೆಗಳಲ್ಲಿ ಕೇವಲಮ್ಯಾಕ್‌ಟಾರ್ಗ ಪೂರ್ವ, ಮ್ಯಾಕ್‌ಬಾಗರ್ಲ್ ಪಶ್ಚಿಮ ಮತ್ತು 
ಓರಿಯಂಟಲ್ ರೇಖೆಗಳನ್ನು ಅಭಿವೃದ್ಧಿ ಪಡಿಸಿ ಈ ಕ್ಷೇತ್ರದ ಉತ್ತರಕ್ಕಿರುವ ನಂದೀ 
ದುರ್ಗ ಗಣಿಯಲ್ಲಿ ಅದುರನ್ನು ಹೊರತೆಗೆಯಲಾಗುತ್ತಿದೆ. ಸುಮಾರು 3048 ಮಾಟರ್‌ 
ಗಳಷ್ಟು ದೂರ ಶಿಲಾಓಟದುದ್ದಕ್ಕೂ ಮತ್ತು 2123 ಮಾಟರ್‌ ಆಳದವರೆಗೆ 


ಕೋಲಾರ ಚಿನ್ನದ ಗಣಿ ಪ್ರದೇಶದ ಅದುರುರೇಖೆಗಳ 

ಬಿ ತ ರ ಣಿ 


ಶಾಚಿ 


ಕ ಇ ಮಿಶ್ರ ಬೇಣ ಚ ಶಿತಿ, 


NOV110 


ನo } ದುರ್ಗ 


ಗ್ರಾಫೈ ಶ್- ಫೈಟಿ- ಚಿಣಚು ಮಿತ್ರರೇಣಿಗಳು. 
ಶಿಡ್ತೀಚಿ[ ಎ . , ಸಿ ಡಿ ಓರಿಯಂಟಲ್, 
ವಾಕೆ ಟಾಗ ರ್ವ್ ಹಮ ಮತ್ತು ಪಾರ್ವ] 
2ಣ ಹು ಆಖೆ ( ಮಕ್ಕನ್ ಚಾಂಪಿಯನ್, 
ಮುಂಡಿ, ಮತ್ತು ಇರೇಖೆ 
ಸ್ವರ ಭಂಗ 


ರಾಓ ಆ ಶ ಶೇಟೆ 


ಹ, ಥಾನಗ ಣಿ ಕಾ ಹಗಳು 


ಚಾಂಪಿಯನ್ 


ರಸ್ತೆಗಳು 


ರೈಲು ಮಾರ್ಗ 


ಆಂಡಕ್ಕ 


ಸೇವೆ 


ಹೆ ಪ್ರಿಕಾ ಪ 


ಬು ರೈನ್ ವಾಹ 


తురాలి 


ಗಿ ಥ ರ್ಥ್ಕಾ ಪ 


ಎದ್ಧ ಈ ಕಾತ 


ಮ \ 


ಗಿ ಶರ್ಟ್ # ರ ಭಂಗ 
ಮೈ ಸುರು ಉತ್ತರ ಹರಭಂಗ. 


/ 


. 


13.!!!!! 


ಬಾಲ ಸಾಟ್ಉತ್ತರ ಪ್ರತಭಂಗ 
ನ ೦ಡಿಯನ್ ರೇಖೆ 


ಸಿಕ್ಕಲ್ಲಿ 


ಮಂಡಿ ಕೇಣಿ. 


ಕೃಪೆ :- ಎಕನಾಮಿಕ್ ಜಿಯಾಲಜಿ ಸಂಭ್ರಟ 55 1960 . 

ಶ್ರೀಯುತರಾದ ಎಸ್. ನಾರಾಯಣಸ್ವಾಮಿ . 
ಎಂ ಓಯುವುದ್ದೀನ್ ಮತ್ತು ಎ . ವಿ . ರಾಮಚಂದ್ರ . 


ಗ್ಯಾಫೈ ಟ ರೇಖೆ 
ಮ ಸ್ನಮ್ರೇಖೆ 
ಮಕ್ ಮಾರ್ಗವೂ ರ್ವಜೇಖೆ 


ಎಂ . ಪ್ರ . 


ಮ್ಯಾಕೆಟಾಗರ್ಟ ಪಶ್ಚಿಮ ಕ್ಷೆ . 


ಓರಿಯಂಟಲ್‌ಕೆಜಿ. 


ಕೋಲಾರ ಚಿನ್ನದ ಗಣಿಗಳು 


೬೫ 


O 


೨ 


ಪರಿಶೋಧನಾ ಕಾರ್ಯವನ್ನು ನಡೆಸಿ ಗಣಿ ಕೆಲಸಮಾಡಿರುವ ಲಾಭದಾಯಕ ಕುಡಿ 
ಗಳಿಂದಕೂಡಿದ ಓರಿಯಂಟಲ್ ರೇಖೆ ಇವುಗಳಲ್ಲಿ ಬಹುಮುಖ್ಯವಾದುದು. ನಂದೀದುರ್ಗ 
ಗಣಿಯ ಪಶ್ಚಿಮದಮೂರುರೇಖೆಗಳಿಗೆ ಸಮವೆಂದು ಹೇಳಲಾದ ಮೂರುಸಿಡ್ 
ರೇಖೆಗಳನ್ನೂ ಒಳಗೊಂಡ ಚಾಂಪಿಯನ್ ಮತ್ತು ಮೈಸೂರು ಗಣಿಗಳಲ್ಲಿ ಸಮಾನೋ 
ಷಣಾತ್ಮಕ ಪರಿವರ್ಧನಾಕಾರ್ಯ ಪ್ರಗತಿಪರವಾಗಿ ಮುಂದುವರಿಯುತ್ತಲೇ ಇದ್ದು , 
- ಇಲ್ಲಿಯ ಸಿರಗಳಲ್ಲಿ ಸ್ವರ್ಣಾಂಶ ಆಶಾದಾಯಕ ಪ್ರಮಾಣದಲ್ಲಿ ದೊರೆಯುವಂತೆ ಕಂಡು 
ಬಂದಿಲ್ಲ ( ನಕ್ಷೆ2). ಮ್ಯಾಕ್ ಟಾರ್ಗ ಪೂರ್ವ, ಮ್ಯಾಕ್ ಟಾಗರ್ಟ್ ಪಶ್ಚಿಮ ಮತ್ತು 
ಪಶ್ಚಿಮ ಓರಿಯಂಟಲ್ ರೇಖೆಗಳು ದಕ್ಷಿಣದ ಗಣಿಗಳಲ್ಲಿ ಒತ್ತರಿಸಲ್ಪಟ್ಟಿವೆಯೆಂದೂ 
ಮತ್ತು ಈಗಾಗಲೇ ಪರಿಶೋಧಿಸಲ್ಪಟ್ಟಿರುವ ಸ್ವರ್ಣರೇಖೆಗಳು ವಾಸ್ತವಿಕತೆಯಲ್ಲಿ ಹೊಸ 
- ಸಿ ಡ್ ಎ . ಬಿ. ಸಿ. ಡಿ. ರೇಖೆಗಳೆಂದು ಇತ್ತೀಚಿನ ವರ್ಷಗಳಲ್ಲಿ ಒಂದು ಗಣಿಯಿಂದ 

ಮತ್ತೊಂದು ಗಣಿಯವರೆಗೆ ಸವಿಸ್ತಾರ ನಕ್ಷೆಯನ್ನು ರಚಿಸಿ ಸಂಬಂಧೀಕರಿಸಲ್ಪಟ್ಟ 
- ಸ್ವರ್ಣರೇಖೆಗಳಿಂದ ದೃಢಪಟ್ಟಿದೆ. ಪೂರ್ವದಿಂದ ಪಶ್ಚಿಮ ಭಾಗದವರೆಗೆ ಹರವಿರುವ 
ಕೋಲಾರ ಚಿನ್ನದ ಗಣಿಪ್ರದೇಶದ ಸ್ವರ್ಣರೇಖೆಗಳು ಹೀಗಿವೆ : 
ಸ್ವರ್ಣಸಂಯುಕ್ತ ಬೆಣಚು ರೇಖೆಗಳು : 

1. ಮಸೂಮ್ ರೇಖೆ 
2. ಮಸೂಮ್ ' ಬಿ ' ರೇಖೆ 
3 . ಮಸೂಮ್ ' ಸಿ' ರೇಖೆ 

ಚಾಂಪಿಯನ್ ರೇಖೆ ( ಪ್ರಮುಖ ಅದುರು ರೇಖೆ) . 
5 . ಮಂಡಿರೇಖೆ - 
ಸ್ವರ್ಣ ಭರಿತ ಸಿಡ್ ರೇಖೆಗಳು : ಅಂದರೆ ಪಶ್ಚಿಮದ ಸಿರಗಳು 

6. ಮ್ಯಾಕ್ ಟಾಗರ್ಟ್ ಪೂರ್ವರೇಖೆ 
7. ಮ್ಯಾಕ್ ಟಾಗರ್ಟ್ ಪಶ್ಚಿಮರೇಖೆ- ಓರಿಯಂಟಲ್ ರೇಖೆ 
8. ಹೊಸಸಿಡ್ ರೇಖೆ ' ಎ' 
9 . ಹೊಸಸಿ ಡ್ ರೇಖೆ “ಎ ” 
10. ಹೊಸಸಿ ಡ್ ರೇಖೆ Cಬಿ'' 
11 . ಹೊಸಸಿ ಡ್ ರೇಖೆ ( ಸಿ ? 

12. ಹೊಸಸಿಡ ರೇಖೆ “ ಡಿ ” 
ಸ್ವರ್ಣಸಂಯುಕ್ತ ಬೆಣಚು ರೇಖೆ 

13 . ಹೊಸ ಬೆಣಚು ರೇಖೆ “ ಇ ” 
ಮಿಶ್ರರೇಖೆ : 
14. ಹೊಸಗ್ರಾಫೈಟ್ -ಸಿಡ್- ಬೆಣಚು ರೇಖೆ “ಎಫ್ ” 
ಅದುರು ರೇಖೆಗಳು ಸರಿಸುಮಾರಾಗಿ ಒಂದಕ್ಕೊಂದು ಸಮಾಂತರವಾಗಿ ರಚನೆ 


೬೬ 


ವಿಜಾ ನ ಕರ್ಣಾಟಕ 


ಯಾಗಿದ್ದು , ಶಿಲಾ ಓಟಕ್ಕೆ ಅಡ್ಡವಾಗಿ 60 - 18 ) ಮಿಾಟರ್ ಅಂತರಗಳಲ್ಲಿ 
ಭೂಮಿಯಿಂದ ಮೇಲಕ್ಕೆ ಮೂಡಿಶಿಲಾ ಓಟದುದ್ದಕ್ಕೂ 16 ಕಿ. ಮಾ , ದೂರದವರೆಗೆ 
ಪತ್ತೆಯಾಗಿವೆ. ಈ ಕ್ಷೇತ್ರದ ಪೂರ್ವಭಾಗದಲ್ಲಿ ಮಸೂಮ್, ಚಾಂಪಿಯನ್ ಮತ್ತು 
ಮತ್ತು ಮುಂಡಿ ಬೆಣಚು ರೇಖೆಗಳಿವೆ. ಮಧ್ಯ ಮತ್ತು ಪಶ್ಚಿಮ ಭಾಗದಲ್ಲಿ ಸಿಡ್ 
ಖನಿಜಗಳಿಂದ ಕೂಡಿದ ರೇಖೆಗಳಿದ್ದು , ಕೆಲವು ಕಡೆಗಳಲ್ಲಿ ಗ್ರಾಫೈಟ್ ಪ್ರಮುಖ 
ಖನಿಜವಾಗಿ ನಿಕ್ಷೇಪಗೊಂಡಿದೆ, 
ಈ ಸ್ವನಿಯಂತ್ರಣ (Satigraphic control) ಈ ಪ್ರದೇಶದ ನಕೆ 
ಯನ್ನು ಪರಿಶೀಲಿಸಿ ನೋಡಿದರೆ , ಅಂದರೆ ಒಂದು ಗಣಿಯಿಂದ ಮತ್ತೊಂದು ಗಣಿಯ 
ವರೆಗೆ ಶಿಲಾ ಓಟದುದ್ದಕ್ಕೂ ನಕ್ಷೆ ತಯಾರಿಸಿ ಅದರಲ್ಲಿ ನಮೂದಿಸಿರುವ ಅದುರು 
ರೇಖೆಗಳ ಸಂಬಂಧ ಮತ್ತು ಸಹಚರಿತ ಶಿಲಾಸಮುದಾಯಗಳನ್ನು ಸೂಕ್ಷ್ಮವಾಗಿ 
ಪರಿಶೀಲಿಸಿ ನೋಡಿದಾಗ ಅದುರು ರೇಖೆಗಳ ವಿತರಣೆಯಲ್ಲಿ ಪ್ರಭಾವ ಬೀರಿರುವ ಸ್ವರ 
ನಿಯಂತ್ರಣದ ಸ್ಥಿರತೆ ಸ್ಪಷ್ಟವಾಗಿ ಕಂಡುಬರುತ್ತದೆ. ಕಣರಚನೆ, ನಾರುರಚನೆ 
ಅಥವಾ ಸ್ಕೂಲರಚನೆಗಳುಳ್ಳ ಆ್ಯಂಫಿಬೊಲೈಟ್ ಶಿಲಾ ಸಮುದಾಯಗಳೊಂದಿಗೆ 
ನಿಕಟ ಸಂಪರ್ಕವುಳ್ಳ ಪದರುಗಚನೆಯ ಆಂಫಿಬೊಲೈಟ್ ಶಿಲೆಗಳಲ್ಲಿ ಚಿನ್ನದ ಅದುರು 
ರೇಖೆಗಳು ಹುದುಗಿವೆ. ಈ ಬಗೆಯ ಸದೃಢ ಶಿಲಾಸಮುದಾಯಗಳ ಪಶ್ಚಿಮಕ್ಕಿರುವ 
ಮೇಲ್ವಿತಿಯ ಪಾರ್ಶ್ವದಲ್ಲಿ ಬಹುತೇಕ ಸ್ವರ್ಣರೇಖೆಗಳು ನೆಲೆಗೊಂಡಿವೆ, ಒಂದು 
ಗಣಿಯ ಅದುರು ರೇಖೆಗಳು ಮತ್ತೊಂದು ಗಣಿಯ ರೇಖೆಗಳೊಂದಿಗೆ ಹೊಂದಿರುವ 
ಸಂಬಂಧವನ್ನು ಕಲ್ಪಿಸುವಲ್ಲಿ ಅದುರು ರೇಖೆಗಳಿಂದ ಕಂಡುಬರುವ ಗಮನಾರ್ಹ ಸ್ವರ 
ನಿಯಂತ್ರಣವು ನಿರ್ಣಯಾತ್ಮಕ ಮಾರ್ಗಸೂಚಿಯಂತೆ ಕಾರ್ಯ ನಿರ್ವಹಿಸಿರುವುದೇ 
ಅಲ್ಲದೆ ಪ್ರಸಕ್ತಗಣಿಗಳ ಗಡಿಯನ್ನು ಮಾರಿ ಬಾಹ್ಯಾಭಿಮುಖನಾಗಿ ವಿಸ್ತರಿಸಿರುವ 
ಈ ರೇಖೆಗಳನ್ನು ಪತ್ತೆಹಚ್ಚುವಲ್ಲಿಯೂ ಸಹಕಾರಿಯಾಗಿದೆ. ಮಸೂಮ್, 
ಮಸೂಮ್ ' ಸಿ', ಮ್ಯಾಕ್ಟಾಗರ್ಟ ಪಶ್ಚಿಮ /ಓರಿಯಂಟಲ್ ಮತ್ತು ಹೊಸ 
ಸಿಡ್ ' ಬಿ' ಮತ್ತು ' ಡಿ' ಅದುರು ರೇಖೆಗಳು ಕಣರಚನಾ ಆ್ಯಂಫಿಬೊಲೈಟ್ 
ಶಿಲೆಗಳ ಪಶ್ಚಿಮ ಭಾಗದ ಸಂಪರ್ಕಗಳಲ್ಲಿಯೂ , ಮಸೂಮ್ ' ಬಿ', ಮ್ಯಾಕ್ 
ಟಾರ್ಗ ಪೂರ್ವ ಮತ್ತು ಹೊಸಸಿಡ್ ( ಎ ' ಮತ್ತು ' ಸಿ' ರೇಖೆಗಳು ಪೂರ್ವ 
ಭಾಗದ ಸಂಪರ್ಕ ಶಿಲೆಗಳಲ್ಲಿಯೂ , ಚಾಂಪಿಯನ್ ಮತ್ತು ಮಂಡಿ ಬೆಣಚು ರೇಖೆ 
ಇ ” ಹಾಗೂ ಗ್ರಾಫೈಟ್ -ಸಿಡ್- ಬೆಣಚು ಸಮ್ಮಿಶ್ರ ರೇಖೆ 'ಎಫ್ ' ಅದುರು 
ರೇಖೆಗಳು ಕಣರಚನಾ ಲೈಂಫಿಬೊಲೈಟ್‌ನ ನಾಲ್ಕು ಪ್ರಮುಖ ಪದರಗಳ ಪಶ್ಚಿಮ 
ಪಾರ್ಶ್ವವನ್ನು ಆವರಿಸಿರುವ ಎಳೆಯಾಕಾರದ ಲೈಂಫಿಬೊಲೈಟ್ ಶಿಲೆಗಳ ಪಶ್ಚಿಮ 
ಸಂಪರ್ಕಗಳುದ್ದಕ್ಕೂ , ಹೊಸ ಸಿಡ್ ' ಎ' ರೇಖೆ ಮತ್ತು ಭಾಗಶಃ ಮಾರ್ಕ್ 
ಬಾಗರ್ಲ್ ಪಶ್ಚಿಮ / ಓರಿಯಂಟಲ್ ಅದುರು ರೇಖೆಗಳು ಸ್ಕೂಲವಾದ ಆ್ಯಂಫಿ 
ಬೊಲೈಟ್ ಶಿಲೆಗಳಿಂದ ಕೂಡಿದ ಮಧ್ಯ ವಲಯದಲ್ಲಿ ಕ್ರಮವಾಗಿ ಪಶ್ಚಿಮ ಮತ್ತು 


ಕೋಲಾರ ಚಿನ್ನದ ಗಣಿಗಳು 


ع 
ع 


ಪೂರ್ವ ಸಂಪರ್ಕ ಶಿಲೆಗಳಲ್ಲಿ ನಿಕ್ಷೇಪಗೊಂಡಿರುವುದು ಕಂಡುಬಂದಿವೆ. ನಂದೀದುರ್ಗ 
ಗಣಿಯಲ್ಲಿ ಕಂಡುಬಂದಿರುವ ಓರಿಯಂಟಲ್ ಮತ್ತು ಮ್ಯಾಕ್ಟಾಗರ್ಲ್ ಪಶ್ಚಿಮದ 
ರೇಖೆಗಳು ಒಂದೇ ಶಿಲಾ ಜಾಡಿಗೆ ಸೇರಿದುವೆಂದೂ ಶಿಲಾಸಂಬಂಧೀಕರಣ ಸಮಿಾಕೆ 
ಯಿಂದ ಖಚಿತಪಟ್ಟಿದೆ. ಓರಿಯಂಟಲ್ ಅದುರು ರೇಖೆಯು ಬ್ರಿಡ್ಜ್ ಷಾಫ್ಟ್ನಲ್ಲಿಯ 
ಪ್ರಮುಖ ಎಡಮುರಿ ಅಡ್ಡ ಮಡಿಕೆ ರಚನೆಯ ಉತ್ತರ ಭಾಗದಲ್ಲಿಯೂ ಮತ್ತು 
ಮಾರ್ಕ್ ವಾಗರ್ಟ ಪಶ್ಚಿಮದ ಅದುರು ರೇಖೆಯು ದಕ್ಷಿಣಕ್ಕಿರುವ ಅಡ್ಡ ಮಡಿಕೆ 
ರಚನಾ ಪ್ರದೇಶದಲ್ಲಿ ಸುಮಾರು 609 ಮಾಟರ್‌ವರೆಗೆ ಅಂದರೆ ಪಶ್ಚಿಮ ಬಾಲಘಾಟ್ 
ಕೂಪಗಳವರೆಗೆ ವಿಸ್ತರಿಸಿದಂತೆ ದೊರೆಯುತ್ತಿವೆ. 


ಅದುರು ರೇಖೆಗಳ ವಿವರಣೆ 
ಸದೃಢ ಬೆಣಚು ಮತ್ತು ಸಿಡ್ ಅದುರು ರೇಖೆಗಳು ಸಮಾಂತರ ತೆರಪುಗಳಲ್ಲಿ 
ಪೂರಣಗೊಂಡಿದ್ದು ಈ ರೇಖೆಗಳು ಸುದೀರ್ಘತೆಯ ಶಿಲಾಓಟದುದ್ದಕ್ಕೂ ಉತ್ತರ 
ಮತ್ತು ದಕ್ಷಿಣಾಭಿಮುಖವಾಗಿ ನಿರಂತರವಾದ ಹರವಿರುವ ವಿರೂಪಕ ಒತ್ತಡವಲಯ 
ಗಳನ್ನು ಅನುಸರಿಸಿವೆ. ಪ್ರಮುಖವಾದ ಚಾಂಪಿಯನ್ ಮತ್ತು ಇತರ ಬೆಣಚು 
ರೇಖೆಗಳು ಬೆಣಚು ಸಿರ ವಲಯಗಳನ್ನು ರೂಪಿಸಿದ್ದು , ಈ ವಲಯಗಳು ಬೂದು 
ನೀಲಿಯಿಂದ ಶ್ವೇತವರ್ಣದ ಪಾರದರ್ಶಕ ಬೆಣಚು ಖನಿಜಗಳಿಂದ ಕೂಡಿದ ಸಮಾಂತರ 
ಎನ್ ಎಫೆಲಾನ್ ಸಿರಗಳು , ಮಸೂರಗಳು ಮತ್ತು ಎಳೆಗಳನ್ನು ಒಳಗೊಂಡಿದ್ದು , 
ಈ ಬೆಣಚುಸಿರವು ಬಿರಿದು ಪದರುಗಟ್ಟಿರುವ ರೂಪಾಂತರಗೊಂಡು ಖನಿಜೀಕರಣ 
ಕ್ಕೊಳಪಟ್ಟ ಅಭ್ರಕ, ಹಾರಬೈಂಡ್ ಮತ್ತು ಡಯಾಫೈಡ್ ಖನಿಜಗಳಿಂದ 
ಕೂಡಿದ ಭಿತ್ತಿಶಿಲೆಗಳನ್ನು ಅಡ್ಡ ಹಾಯ್ದಿದೆ. ಅದುರುರೇಖೆಗಳ ಮಂದ ಬಹು 
ತೆಳುವಾಗಿದ್ದು , ಮಡಿಕೆ ಬಿದ್ದಿರುವ ಪ್ರದೇಶಗಳಲ್ಲಿ ಇವುಗಳ ಮಂದ 15 ಮಾಟರ್‌ಗೂ 
ಹೆಚ್ಚಿದೆ. ಶಿಲಾ ಓಟ ಮತ್ತು ಶಿಲೆಗಳ ಕೆಳಾಭಿಮುಖ ಇಳಿವೋರೆಯುದ್ದಕ್ಕೂ ಈ 
ರೇಖೆಗಳು ಒತ್ತರಿಸಿ ಉಬ್ಬಿ ಕೊಂಡಿವೆ. ಈ ಬಗೆಯ ಅದುರು ರೇಖೆಗಳಿಗೆ ಫಲಪ್ರದ 
ಅದುರು ಕುಡಿಗಳೆಂದು ( ore'shoots) ಹೆಸರು. ಅದುರು ರೇಖೆಗಳಲ್ಲಿ ಕಂಡುಬರುವ 
ಚಿನ್ನದ ಸಿರಗಳು ಬಹುಮಟ್ಟಿಗೆ ನೀಳವಾದ ಮಸೂರಗಳ ರೂಪದಲ್ಲಿ ಕಂಡುಬಂದಿವೆ . 
ಇವುಗಳ ಮಂದ ಸಾಮಾನ್ಯವಾಗಿ 25 ಮಿಲಿಖಾಟರ್‌ನಷ್ಟಿದ್ದು ಕೆಲವು ಸ್ಥಳಗಳಲ್ಲಿ 
1 ಮಾಟರ್‌ನಷ್ಟಿದೆ. ಆದರೆ ಸರಾಸರಿ ನಂದ 0 :3 ಮಾಟರ್‌ಗೂ ಕಡಿಮೆಯೆಂದೇ 
ಹೇಳಬಹುದು. ಮಂದವಾದ ಬೆಣಚು ಒಟ್ಟಿಲುಗಳು ಅದುರು ರೇಖೆಗಳ ಮೇಲೆ 
ಶಿಲಾಮಡಿಕೆಗಳುದ್ದಕ್ಕೂ ದೊರೆಯುತ್ತವೆ. ಇಲ್ಲಿಯ ಅದುರು ರೇಖೆಗಳ ಸರಾಸರಿ 
ಮಂದ 1 :5 - 1 8 ಮಿಾಟರ್ , ಓರಿಯಂಟಲ್ , ಮ್ಯಾಕ್ ವಾಗರ್ಟ್ ಮತ್ತು ಇತರ 
ಗಂಧಕ ಸಂಯುಕ್ತ ಪಶ್ಚಿಮ ಸಿರಗಳು , ಗಂಧಕಾಂಶ ಖನಿಜಗಳನ್ನು ಇದು ಸ್ವಭಾವದಲ್ಲಿ 
ಚಾಂಪಿಯನ್ ಬೆಣಚು ರೇಖೆಗಳಿಗೆ ಸದೃಶವಾಗಿವೆ . ಗಂಧಕ ಖನಿಜಗಳು ಅದುರಿನ 


& ೮ 


ವಿಜ್ಞಾನ ಕರ್ಣಾಟಕ 


ಬಹುಮುಖ್ಯ ಘಟಕಗಳೆನಿಸಿದ್ದು , ಅದುರು ಶಿಲಾವಸ್ತುವಿನಲ್ಲಿ ಶೇಕಡಾ 10 -20ರಷ್ಟು 
ಪ್ರಮಾಣದಲ್ಲಿವೆ. ತೆಳ್ಳನೆಯ ಸಮಾಂತರ ಎನ್‌ಎಷೆಲಾನ್ ರಚನಾರೇಖೆಗಳನ್ನೂ 
ಮಸೂರಗಳನ್ನೂ ಮತ್ತು ಬಹಳಷ್ಟು ತೆಳುವಾದ ರೇಖೆಗಳನ್ನೂ ಒಳಗೊಂಡ 
ಚಾಂಪಿಯನ್ ಮತ್ತು ಇತರ ಬೆಣಚು ರೇಖೆಗಳಂತೆ ಬೆಣಚು ರೇಖಾವಲಯಗಳೂ 
ಕಂಡುಬಂದಿದ್ದು , ಇವೆಲ್ಲವೂ ಬಹುವಾಗಿ ಜರ್ಝರಿತಗೊಂಡು ಪದರು ರಚನೆಯುಳ್ಳ 
ರೂಪಾಂತರ ಖನಿಜ ಪೂರಕ ಭಿತ್ತಿಶಿಲೆಗಳನ್ನು ಅಡ್ಡಹಾವೆ 
, ಬೆಣಚು ಸಿರಗಳು 
ಮತ್ತು ರೇಕುಗಳು ಹಾಗೂ ಸಿಲಿಕೇಟ್ ಖನಿಜಗಳ ತೆಳುಪದರಗಳೊಂದಿಗೆ ಪರ್ಯಾಯ 
ವಾಗಿ ಸಿ ಡ್ ಖನಿಜಗಳ ಸೂಕ್ಷಪದರಗಳು, ಮಸೂರಗಳು ಮತ್ತು ಪಟ್ಟಿಗಳು 
ರೂಪುಗೊಂಡಿವೆ. ಸ್ಪಷ್ಟವಾಗಿ ನಕ್ಷೆಮಾಡಬಲ್ಲ ಶಿಲಾಭಿತ್ತಿಯೊಂದಿಗೆ ಅದುರು 
ರೇಖೆಗಳು ಸಂಪರ್ಕವನ್ನು ಹೊಂದಿದ್ದು , ಈ ಬಗೆಯ ಸಂಪರ್ಕ ಬೆಣಚು ರೇಖೆಗಳ 
ಕಣಾತ್ಮಕ ಮತ್ತು ಚದುರಿಕೆಯ ಸ್ವಭಾವಕ್ಕೆ ತದ್ವಿರುದ್ದವಾಗಿದೆ. ಬೆಣಚು ಖನಿಜ 
ಮಂದದಲ್ಲಿ ಸೂಕ್ಷ್ಮ ಎಳೆಗಳಿಂದ ಮಂದನೆಯ ರೇಖೆಗಳವರೆಗೆ ವ್ಯತ್ಯಾಸ ಕಂಡು 
ಬರುವುದೇ ಅಲ್ಲದೆ ಕೆಲವು ಸ್ಥಳಗಳಲ್ಲಂತೂ ಇವುಗಳ ಮಂದ 3 ಮಾಟರ್‌ಗಳಷ್ಟಿದ್ದು , 
ಬೃಹದಾಕೃತಿಯ ಮಸೂರಾಕಾರದ ರಾಶಿಗಳಂತೆ ಕಾಣುತ್ತವೆ. ಆದರೆ ಬೆಣಚು ರೇಖೆ 
ಗಳಲ್ಲಿರುವಂತೆ ಈ ಬಗೆಯ ಬೃಹತ್ ಪ್ರಮಾಣದ ಆಕಾರ ಎಲ್ಲಿಯೂ ಕಂಡುಬರುವುದಿಲ್ಲ. 
ಅದುರು ರೇಖೆಗಳು ಮಂದವಾಗಿರುವ ಕಡೆಗಳಲ್ಲೆಲ್ಲಾ 0:3 - 0€6 ಮಿಾಟರ್ ಗಳಷ್ಟು 
ಮಂದವಿರುವ ಸಮಾಂತರ ಎನ್‌ಎಫೆಲಾನ್ ಸಿರಗಳ ರೂಪದಲ್ಲಿ ಬೆಣಚು ದೊರೆಯುತ್ತದೆ. 
25 ಮಿಲಿಮಿಾಟರ್‌ಗಳಲ್ಲಿ ಒಂದು ಭಾಗದಷ್ಟು ಅಗಲವಾದ ಸೂಕ್ಷ ಪಟ್ಟಿ ಮತ್ತು 
50 - 76 ಮಿಲಿಮೀಟರ್‌ಗಳಷ್ಟು ಮಂದವಾದ ತೆಳುಪದರುಗಳಂತೆಯೂ ಸಿಡ್ 
ತೆಳುಪದರಗಳು ಪರ್ಯಾಯವಾಗಿ ಕಂಡುಬರುತ್ತವೆ. ಸಾಮಾನ್ಯವಾಗಿ ಇವು 
ಸಿಲಿಕೇಟು ಖನಿಜಗಳೊಂದಿಗೆ ಸಮ್ಮಿಶ್ರಗೊಂಡು ದೊರೆಯುವುದೇ ಹೆಚ್ಚು . 


ಖನಿಜ ವಿವರಣೆ ಮತ್ತು ಲೋಹಾಂಶ 

ಬೆಣಚು ಮತ್ತು ಸಿ ಡ್ ಖನಿಜಗಳ ಲಕ್ಷಣಗಳು ಬಹುಮಟ್ಟಿಗೆ ವಿಭಿನ್ನ 
ವಾಗಿದ್ದು ಬೆಣಚು ರೇಖೆಗಳಲ್ಲಿ ಸಂಪೂರ್ಣವಾಗಿ ಸಿಡ ಖನಿಜಗಳು ಇಲ್ಲದೇ 
ಇರುವ ಸಂಭವವುಂಟು. ಏನಾದರೂ ಇದ್ದ ಪಕ್ಷದಲ್ಲಿ ಅವುಗಳ ಪ್ರಮಾಣ ಗೌಣ. 
ಅಲ್ಲದೆ ಇವುಗಳ ಜೊತೆಗೆ ಇತರ ಅದುರು ಖನಿಜಗಳೂ ಅತ್ಯಲ್ಪ ಪ್ರಮಾಣದಲ್ಲಿ 
ದೊರೆಯುತ್ತವೆ. ಬೆಣಚು ರೇಖೆಗಳಲ್ಲಿ ಹೇರಳ ಪ್ರಮಾಣದಲ್ಲಿ ನಿಕ್ಷೇಪಗೊಂಡಿರುವ 
ಚಿನ್ನವುಸಿಡ್ ರೇಖೆಗಳಲ್ಲಿ ಬಹು ಅತ್ಯಲ್ಪ . ಆದರೆ ಬೆಣಚು ಪ್ರಮಾಣದೊಂದಿ 
ಗಾಗಲಿ ಅಥವಾ ಸಿಡ್ ಮತ್ತು ಇತರ ಖನಿಜ ಪ್ರಮಾಣದೊಂದಿಗಾಗಲಿ 
ಸ್ವರ್ಣಾಂಶವನ್ನು ಗಂಟುಹಾಕಲು ಸಾಧ್ಯವಾಗುವುದಿಲ್ಲ. ಈ ಪ್ರದೇಶಗಳ ಅದುರಿನ 
ಸರಾಸರಿ ಲೋಹಾಂಶ ಪ್ರಮಾಣವು ಚಾಂಪಿಯನ್ ಬೆಣಚು ರೇಖೆಯ ಒಂದು ಟನ್ 


೬೯ 


00 


ಕೋಲಾರ ಚಿನ್ನದ ಗಣಿಗಳು 
ಅದುರಿಗೆ 7 -10 ಪೆನ್ನಿವೇಟ್‌ಗಳಷ್ಟಿದ್ದು ಅದೇ ನಂದೀದುರ್ಗ ಗಣಿಯಲ್ಲಿನಸಿ ಡ್ 
ಭರಿತ ಪಶ್ಚಿಮ ಸಿರಗಳಲ್ಲಿ 5 - 6 ಪೆನ್ನಿವೇಟ್‌ಗಳಷ್ಟು ವ್ಯತ್ಯಸ್ಥಗೊಳ್ಳುತ್ತದೆ. ಇಷ್ಟೇ 
ಅಲ್ಲದೆ ಬೆಣಚು ಮತ್ತು ಸಿಡ ರೇಖೆಗಳೆರಡರಲ್ಲೂ ಒಂದು ಟನ್ ಅದುರಿಗೆ 
ಸರಾಸರಿ 3 - 4 ಪೆನ್ನಿ ವೇಟ್‌ಗಳಷ್ಟು ಲೋಹಾಂಶದಿಂದ ಕೂಡಿದ ಕಡಿಮೆ ದರ್ಜೆ ಅದುರು 
ನಿಕ್ಷೇಪಗಳು ವ್ಯಾಪಕಪ್ರಮಾಣದಲ್ಲಿರುವುದು ಕಂಡು ಬಂದಿದೆ. ವಿಶೇಷತಃ ಬಿರಿದು 
ಮಾರ್ಪಟ್ಟು ಖನಿಜೀಕರಣಗೊಂಡ ಶಿಲಾಭಿತ್ತಿಯಲ್ಲಿನ ಬೆಣಚು ಸಿರವು ಚಾಂಪಿಯನ್ 
ಮತ್ತು ಇತರ ಬೆಣಚು ಅದುರುರೇಖೆಗಳಲ್ಲಿ ಕಂಡುಬಂದಿದೆ, ಬೆಣಚು ಖನಿಜವುಬಹು 
ವಾಗಿ ಬಿರಿದಿದ್ದು , ಕಣರಚನೆಯನ್ನು ತೋರಿಸುವುದೇ ಅಲ್ಲದೆ ಕೆಲವು ಸ್ಥಳಗಳಲ್ಲಂತೂ 
ಬೆಣಚು ಶಿಲೆಗಳನ್ನು ಹೋಲುತ್ತದೆ. ಬೆಣಚು ಖನಿಜದ ಸೂಕ್ಷ್ಮ ಛೇದಗಳನ್ನು 
ಪರೀಕಿಸಿದಾಗ ಸದರು ರಚನೆ ಬಹುವಾಗಿ ಕಂಡುಬರುತ್ತದೆ. ಕೆಲವು ಸ್ಥಳಗಳಲ್ಲಂತೂ 
ಬೆಣಚಿನ ಸೂಕ್ಷ್ಮ ಛೇದಗಳು ಸಾಮಾನ್ಯವಾಗಿ ವರ್ಣರಹಿತವಾಗಿದ್ದು ಕೆಲವೊಮ್ಮೆ 
ಶ್ವೇತವರ್ಣದಿಂದ ಮಾಸಲು ನೀಲಿ ಮತ್ತು ಕೊಂಚಮಟ್ಟಿಗೆ ಪಾರದೀಪಕವಾಗಿರುವು 
ದುಂಟು. ಕೆಲವು ಸ್ಥಳಗಳಲ್ಲಿ ಗಾಜಿನಂತೆ ಫಳಫಳಿಸುವ ಮತ್ತು ಜಿಡ್ಡಿನಂತೆ ಕಾಣುವ 
ಮಾಸಲು ಕಪ್ಪು ವರ್ಣದ ಬೆಣಚೂ ದೊರೆಯುತ್ತದೆ. ಅದುರು ಖನಿಜಗಳು ವಿಶೇಷತಃ 
ಮೂಲಚಿನ್ನದಿಂದ ಕೂಡಿದ್ದು , ಕೆಲವು ಕಡೆಗಳಲ್ಲಿ ಸೀಲೈಟ್ , ಮ್ಯಾಗ್ನಟೈ ಟ್ ಮತ್ತು 
ಇಲ್ಮನೈಟ್ ಖನಿಜಗಳಿಂದ ಕೂಡಿದ ಅಲ್ಪ ಪ್ರಮಾಣದ ಲೋಹದ ಆಕ್ಸೆಡ್ ಗಳೂ 
ಅಲ್ಲದೆ ಅಲ್ಲಲ್ಲೇ ಚದುರಿದಂತೆ ಗಂಧಕ ಸಂಯುಕ್ತ ಅದುರು ಲೋಹಗಳಾದ ಗೆಲೀನ, 
ಪಿರೊ ಟೈಟ್ , ಆನೋ ಪೈರೈಟ್ ಮತ್ತು ಚಾಲ್ಲೊ ಪೈ ರೈಟ್ ಖನಿಜಗಳನ್ನೂ 
ಒಳಗೊಂಡಿವೆ. ಈ ಬಗೆಯ ಗಂಧಕ ಸಂಯುಕ್ತ ಮತ್ತು ಆಸ್ಟ್ರೇಡ್ ಖನಿಜಗಳು 
ಚಿನ್ನ ದೊರೆಯುವ ಶಿಲಾವಸ್ತುವಿನಲ್ಲಿ ಸೇಕಡಾ ಒಂದರಷ್ಟಿದ್ದು , ಇವುಗಳ ದೊರೆಯು 
ವಿಕೆಯಲ್ಲಿ ನಿರ್ದಿಷ್ಟತೆ ಕಂಡುಬರುತ್ತದೆ. ಗಂಧಕ ಸಂಯುಕ್ತ ಖನಿಜಗಳಲ್ಲೆಲ್ಲಾ 
ಬಹು ಹೇರಳವಾಗಿ ದೊರೆಯುವ ಗೆಲೀನ ಅದುರು ರೇಖೆಗಳ ಬಹುತೇಕ ಭಾಗಗಳಲ್ಲಿ 
ಗೋಚರಿಸಿದೆ ಅಲ್ಲದೆ ಅದುರು ರೇಖೆಗಳಲ್ಲಿ ಅನುಪಯುಕ್ತ ಸಿಲಿಕೇಟ್ ಖನಿಜಗಳೂ 
ದೊರೆಯುತ್ತವೆ. ಅವುಗಳೆಂದರೆ : ಮಾಸಲು ಹಸುರುವರ್ಣದ ಡಯಾಫೈಡ್, ನೀಲಿ 
ಹಸುರುವರ್ಣದ ಹಾರಬ್ಬೆಂಡ್ , ಮುಳ್ಳು ಹಾಗೂ ನಾರಿನಂತಹ ಆಕಾರವುಳ್ಳ 
ಕಮಿಂಗೊನೈಟ್ ಮತ್ತು ಟ್ರಿಮೊಲೈಟ್‌ಗಳೂ , ತಿಳಿನೀಲಿಯಿಂದ ವರ್ಣರಹಿತವಾದ 
ಕಪ್ಪು ವರ್ಣದ ಟೂರ್ನಲಿನ್ , ಗಾರೆಟ್ , ಉಲಾಸೊನೈಟ್ , ಕಂದುಬಣ್ಣದ 
ಬಯೊಟ್ಟಿ, ಟ್ ಮತ್ತು ಅಲ್ಪ ಪ್ರಮಾಣದ ಕ್ಲೋರೈಟ್ , ಕಾರ್ಬೋನೇಟ್ ಖನಿಜ 
ವೆನಿಸಿದ ಕ್ಯಾಲ್ಸಿಟ್ ಅದುರು ಖನಿಜದಲ್ಲಿ ಹೇರಳವಾಗಿ ದೊರೆಯುತ್ತದೆ. ಬೆಣಚು, 
ಸಿಲಿಕೇಟ್ ಮತ್ತು ಸಿಡ್ ಖನಿಜಗಳಲ್ಲಿ ಚಿನ್ನವು ಅತ್ಯಂತ ತೆಳು ಚೂರುಗಳ 
ರೂಪದಲ್ಲಿ ದೊರೆಯುತ್ತದೆ. ಬಿತ್ತು ಕಣಗಳುಪತ್ರಗಳು ಮತ್ತು ಶೈವಲಾಕೃತಿಯ ರೂಪ 
ಗಳಲ್ಲ ಚಿನ್ನವು ಹಲಕೆಲವು ಅದುರು ಕುಡಿಗಳಲ್ಲಿ ದೊರೆಯುವ ನಿದರ್ಶನಗಳೂ ಉಂಟು. 


ವಿಜ್ಞಾನ ಕರ್ಣಾಟಕ 


ಸಿಡ್ ಅದುರು ಖನಿಜಗಳು ಚಾಂಪಿಯನ್‌ ಬೆಣಚು ರೇಖೆಗಳಲ್ಲಿ ದೊರೆಯು 
ವುದಕ್ಕಿಂತಲೂ ಹೆಚ್ಚು ಪ್ರಮಾಣದಲ್ಲಿ ಓರಿಯಂಟಲ್ , ಮಾಕ್‌ಟಾರ್ಗ ಮತ್ತು 
ಇತರ ಗಂಧಕಭರಿತ ಪಶ್ಚಿಮ ಸಿರಗಳಲ್ಲಿ ನಿಕ್ಷೇಪಗೊಂಡಿವೆ . ಕ್ರಮಾನುಗತವಾಗಿ 
ಹೇರಳ ಪ್ರಮಾಣದಲ್ಲಿ ದೊರೆಯುವ ಮುಖ್ಯ ಸಿಡ್ ಖನಿಜಗಳು ಹೀಗಿವೆ ; 
ಆರೈನೋಪೈ ರೈಟ್ , ಪೈರೈಟ್ , ಚಾಲ್ಲೊ ವೈರೈಟ್ ಮತ್ತು ಅಲ್ಪ ಪ್ರಮಾಣದಲ್ಲಿ 
ಗೆಲೀನ. ಸಿಡ್ ಖನಿಜಗಳಲ್ಲಿ ಸೇ . 90 ಭಾಗವನ್ನು ಸಿರೊಟ್ಟಿ, ಟ್ ಮತ್ತು 
ಆರೈನೋಪೈರೈಟ್ ಖನಿಜಗಳು ಭರಿಸಿವೆ. ಬಹು ಯಥೇಚ್ಛವಾಗಿಯೂ ಮತ್ತು 
ಸಿ ಡ೮ ಖನಿಜಗಳಲ್ಲಿ ಸೇ . 75 ಭಾಗದಷ್ಟು ಸಿರೊಟೋಟ ಬಿತ್ತ ಕಣಗಳ 
ರೂಪದಲ್ಲಿಯೂ ಮತ್ತು ಕಣಸಮೂಹಗಳ ರೂಪದಲ್ಲಿಯೂ ದೊರೆಯುತ್ತದೆ. ಅಲ್ಲದೆ 
ಸಮಾಂತರ ತೆಳುಪದರಗಳು , ಪಕ್ಷಿಗಳು, ಮಸೂರಗಳ ರೂಪದಲ್ಲಿ ಈ ಖನಿಜ ಸಮೂಹ 
ಗಳು ರೂಪುಗೊಂಡಿದ್ದು ಇವೆಲ್ಲವೂ ಅದುರು ರೇಖೆಯಪಟ್ಟ ಮತ್ತು ರೇಖಾರಚನೆಯ 
ಜಾಡನ್ನೇ ಅನುಸರಿಸಿದಂತೆ ತೋರುತ್ತದೆ, ಪಿರೊ ಟೈಟ್ ತೆಳುಪದರಗಳ ಒಳಗೆ 
ಸಾಮಾನ್ಯವಾಗಿ ಆರೈನೋಪೈರೈಟ್ನ ಖನಿಜವು ಪೂರ್ಣಾಕೃತಿಯ ದೊಡ್ಡ ಶ್ವೇತ 
ಹರಳುಗಳಂತೆ ದೊರೆಯುತ್ತದೆ. ಆದರೆ ಈ ಖನಿಜವು ಸ್ವರ್ಣರೇಖೆಗಳುದ್ದಕ್ಕೂ 
ನಿರ್ದಿಷ್ಟ ಸ್ಥಳಗಳಿಗೆ ಮಾತ್ರ ಸೀಮಿತಗೊಂಡಿದೆ. ಆಕ್ಸಿ ನೊಪೈರೈಟ್ ತೆಳುಪದರಗಳು 
ಕೆಲವೊಮ್ಮೆ ಬೆಣಚು ಸಿರಗಳ ಸಂಪರ್ಕಜಾಡು ಹಾಗೂ ಪರಿಸರದಲ್ಲಿ ಕಂಡುಬರುವ 
ಬೆಣಚು ಮತ್ತು ಸಿರೊ ಟೈಟ್ ತೆಳು ಪದರಗಳ ಒಳಗೆ ದಪ್ಪ ಹರಳುಗಳ ರೂಪದಲ್ಲಿ 
ದೊರೆಯುತ್ತದೆ. ಸಿಲಿಕೇಟ್ ಮತ್ತು ಬೆಣಚು ಖನಿಜಗಳನ್ನು ಗಂಧಕ ಸಂಯುಕ್ತ 
ಖನಿಜಗಳು ಕಾಯಾಂತರಗೊಳಿಸಿರುವುದು ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸೂಕ್ಷ್ಮ 
ಕೃತಿಯ ಚಿನ್ನದ ಕಣಗಳು ಬೆಣಚು, ಗಂಧಕದ ಸಂಯುಕ್ತ ಖನಿಜಗಳು ಮತ್ತು 
ಸಿಲಿಕೇಟ್ ಖನಿಜಗಳಲ್ಲಿ ಹುದುಗಿರುವುದುಂಟು . ಚಾಂಪಿಯನ್‌ ಬೆಣಚು ರೇಖೆಯಲ್ಲಿ 
ಪದೇ ಪದೇ ಕಂಡುಬರುವ ಚಿನ್ನವು ಸಾಮಾನ್ಯವಾಗಿ ಗಂಧಕ ಸಂಯುಕ್ತ ಖನಿಜ 
ರೇಖೆಗಳಲ್ಲಿ ಬಹು ವಿರಳ. 

ಗಂಧಕ ಸಂಯುಕ್ತ ಖನಿಜ ರೇಖೆಗಳ ಒಳಗೆ ಹುದುಗಿರುವ ನೀಲಿಛಾಯೆಯಿಂದ 
ಶ್ವೇತವರ್ಣದವರೆಗೆ ವ್ಯತ್ಯಸ್ಥಗೊಳ್ಳುವ ಬೆಣಚು ಸಿರವು ಫಳಫಳನೆ ಹೊಳೆಯುತ್ತದೆ. 
ಇದೂ ಅಲ್ಲದೆ ಈ ಸಿರವು ಚಾಂಪಿಯನ್‌ ಬೆಣಚು ಸಿರದಂತೆ ಬಹುವಾಗಿ ಜರ್ಝರಿತ 
ಗೊಂಡು ಕಣಾಕೃತಿ ರಚನೆಯನ್ನು ತಳೆದಿದೆ. ಧೂಮಾಚ್ಛಾದಿತ ಬದುವರ್ಣದ 
ಸೂಕ್ಷಸ್ಪಟಿಕ ರಚನೆಯುಳ್ಳ ಜಿಡ್ಡುಗಟ್ಟದಂತೆ ಕಂಡುಬರುವ ಬೆಣಚು ಗಂಧಕ 
ಸಂಯುಕ್ತ ಖನಿಜ ರೇಖೆಗಳುದ್ದಕ್ಕೂ ಸ್ಥಳೀಯವಾಗಿ ಅಲ್ಲಲ್ಲೇ ನಿಕ್ಷೇಪಗೊಂಡಿದೆ . 
ಅತ್ಯುತ್ತಮ ಮಟ್ಟದ ಪತ್ರ ರಚನೆ ಮತ್ತು ಅದುರು ರೇಖೆಯ ಒಳಗೆ ಗೋಚರಿಸುವ 
ಪಟ್ಟ ರಚನೆಗೆ ಸಮಾಂತರವಾಗಿ ರೂಪುಗೊಂಡಿರುವ ಬೆಣಚು ಕಣಗಳ ಅಧಿನಾನ್ಯ 
ಅನುಸ್ಥಾಪನೆಯ (preferred orientation) ಜೊತೆಗೆ ತೆಳುಛೇದಗಳಲ್ಲಿ ಈ ಬೆಣಚು 


೭೧ 


ಕೋಲಾರ ಚಿನ್ನದ ಗಣಿಗಳು 
ಖನಿಜಗಳನ್ನು ನೋಡಿದಾಗ ಅನಂತರದಲ್ಲಿ ಸಂಭವಿಸಿದ್ದಿರಬಹುದಾದ ಒಂದು ಬಗೆಯ 
ಜರ್ಝರಿತ ಪರಿಣಾಮಗಳು ಸ್ಪಷ್ಟವಾಗಿ ವ್ಯಕ್ತವಾಗುತ್ತವೆ. ಅಂದರೆ ಸತ್ರರಚನೆಯ 
ಒಂದು ಕೋನದಲ್ಲಿ ತರಂಗಿತ ನಂದಿಕೆ ( undulose extinction ) ಈ ಬಗೆಯ 
ಜರ್ಝರಿತದಿಂದ ರೂಪುಗೊಂಡ ರಚನೆಯಿಂದ ಸ್ಪಷ್ಟವಾಗಿ ಕಾಣುತ್ತದೆ. ಚಿನ್ನದ 
ಅದುರಿನಲ್ಲಿಯ ಸಿಲಿಕೇಟು ಖನಿಜಗಳಲ್ಲಿ ಮಿತ ಹಸುರುವರ್ಣದ ಡಯಾಸ್ಸೆಡ್, ನೀಲಿ 
ಹಸುರುವರ್ಣದ ಹಾರ ಬೌಂಡ , ಮಿತಹಸುರುವರ್ಣದಿಂದ ವರ್ಣರಹಿತ ಎಸಿಡೋಟ್, 
ಕಂದುವರ್ಣದ ಬಯೋಟೈಟ್ ಮತ್ತು ಫೇಜಿಯೋಕೇಸ್ ಫೆಲ್ಡ್ ಪಾರ್ ಖನಿಜಗಳೂ 
ಸೇರಿವೆ. ಅದುರು ರೇಖೆಯೊಂದಿಗೆ ಸಂಬಂಧವನ್ನು ಹೊಂದಿರುವ ಭಿತ್ತಿ ಶಿಲಾಸಂಪರ್ಕದ 
ಸವಿಾಪದಲ್ಲಿ ಕೆಂಪು ಗಾರ್ನೆಟ್ , ಹಸುರು ರೈಟ್ ಮತ್ತು ಎಳೆಯಾಕಾರದ 
ಆ್ಯಂಫಿಬೋಲೈಟ್ ಖನಿಜಗಳೂ ಕೂಡದೊರೆಯುತ್ತವೆ. ಅನುಪಯುಕ್ತ ಕಾರ್ಬೋನೇಟ್ 
ಖನಿಜಗಳಲ್ಲಿ ಕ್ಯಾಲ್ಸಿಟ್ ಬಹು ಮುಖ್ಯವಾಗಿದ್ದು , ಇದು ಅದುರು ರೇಖೆಯೊಳಗೆ 
ಸೂಕ್ಷಸರ ಮತ್ತು ಮಸೂರಗಳ ರೂಪದಲ್ಲಿಯೂ ಹಾಗೂ ಅದುರು ರೇಖೆಯ 
ಹೊರಗೆ ಸಂಘರ್ಷದಿಂದ ಉಂಟಾದ ಬಿರಿತಗಳಲ್ಲಿ ಪೂರಣಗೊಂಡು ಅಡ್ಡ ಹಾಯು , 
ನಂತರದ ಸಿರಗಳ ರೂಪದಲ್ಲಿಯೂ ದೊರೆಯುತ್ತದೆ. 


ಶಿಲಾಭಿತ್ತಿ ಪರಿವರ್ತನೆ 
ಮೂಲತಃ ಆಂಫಿಬೊಲೈಟ್ ಶಿಲಾಭಿತ್ತಿಯಿಂದ ಉತ್ಪತ್ತಿಯಾದ ಮೈಕ ಪದರು ಶಿಲಾ 
ವಲಯವು ಬೆಣಚು ಮತ್ತು ಗಂಧಕ ಸಂಯುಕ್ತ ಅದುರು ರೇಖೆಗಳೆರಡನ್ನೂ 
ಮುಸುಕಿರುವುದು ಈ ಪ್ರದೇಶದ ಒಂದು ವಿಶಿಷ್ಟ ಲಕ್ಷಣ . ಬಹುವಾಗಿ ಜರ್ಝರಿತ 
ಗೊಂಡಿರುವ ಮೂಲ ಹಾರಬ್ಬೆಂಡ್ ಶಿಲಾಸಮುದಾಯವು ಪುನರ್‌ಸ್ಥಟಿಕೀಕರಣ 
ಗೊಂಡು ಸೂಕ್ಷ್ಮಕಣದ ಕಂದುಬಣ್ಣದ ಮೈಕ ಪದರು ಶಿಲೆಯಾಗಿ ಪರಿವರ್ತನೆಗೊಂಡಿದೆ. 
ಅದುರು ರೇಖೆಯ ಎರಡೂ ಪಾರ್ಶ್ವಗಳಲ್ಲಿರುವ ಮೈಕ ಪದರು ಶಿಲಾವಲಯದ ಅಗಲ 
ಕೆಲವು ಮಿಲಿಮೀಟರ್‌ಗಳಿಂದ 15 ಮಾಟರ್ ಗಳಷ್ಟಿದ್ದು , ಕೆಲವು ಸ್ಥಳಗಳಲ್ಲಿ 
ಅದರಲ್ಲಿಯೂ ಬಹು ತೀಕ್ಷವಾಗಿ ಮಡಿಕೆಬಿದ್ದು ಖನಿಜೀಕರಣಗೊಂಡ ಪ್ರದೇಶಗಳಲ್ಲಿ 
ಈ ವಲಯ 15 ಮಾಟರ್‌ಗೂ ವಿಸ್ತರಿಸಿದೆ, ರೂಪಾಂತರಗೊಂಡ ಈ ಶಿಲಾವಲಯವು 
ಕಂದುಬಣ್ಣದ ಬಯೋಟೈಟ್ ಪದರು ಶಿಲಾರಚನೆಗೆ ಕಾರಣವಾಗಿದ್ದು ಈ ವಲಯದಲ್ಲಿ 
ಕಪ್ಪುವರ್ಣದ ತಂತು ರಚನೆಯ ಕಮಿಂಗೊನೈಟ್ ಸೂಕ್ಷ್ಮಸ್ವರಗಳೂ ಸೇರಿದಂತೆ 
ಕಂದುವರ್ಣದ ಬಯೋಟೈಟ್ ಮತ್ತು ಕಣಾಕೃತಿಯ ಬೆಣಚು ಖನಿಜಗಳ ಪರ್ಯಾಯ 
ತೆಳು ಸ್ವರಗಳಿವೆ, ಗಣಿಗಳಲ್ಲಿ ಮಾಡಲಾಗುವ ಸೀಳುದಾರಿಯ ಅನ್ವೇಷಣಾತ್ಮಕ 
ಕಾರ್ಯಾಚರಣೆಗಳ ಕಾಲದಲ್ಲಿ ಅದುರು ರೇಖೆಯನ್ನು ಸಂಧಿಸಲು ಈ ಬಗೆಯ ಖನಿಜ 
ಲಕ್ಷಣ ಅತ್ಯುತ್ತಮ ಮಾರ್ಗಸೂಚಿಯೆನಿಸಿದೆ. ಭಿತ್ತಿ ಶಿಲೆಯ ಪದರು ರಚನೆಯ 
ಮತ್ತು ಈ ಶಿಲೆಯೊಂದಿಗೆ ಸಂಪರ್ಕವನ್ನು ಹೊಂದಿರುವ ಅದುರು ರೇಖೆಗಳ ನಡುವಣ 


೭೨ 


ವಿಜ್ಞಾನ ಕರ್ಣಾಟಕ 


ಕೋನ ಅತ್ಯಲ್ಪ . ಅದುರು ರೇಖೆಯ ಸಹಾಟದೊಂದಿಗೆ ಭಿತ್ತಿಶಿಲೆಯಲ್ಲಿ ಕಂಡುಬರುವ 
ಸದರು ರಚನೆಯ ಅಂತರ ಛೇದವನ್ನು ಪರೀಕ್ಷಿಸಿದಾಗ ಪತ್ರ ರಚನೆಗಳು ಗೋಚರಿಸು 
ಇವೆ. ಈ ಬಗೆಯ ಪತ್ರ ರಚನೆಗಳು ಅದುರು ರೇಖೆಗಳುದ್ದಕ್ಕೂ ಅದುರು ಕುಡಿಗಳ 
ಇಳಿಜಾರು ಮಟ್ಟಕ್ಕೆ ಉತ್ತರ ಅಥವಾ ದಕ್ಷಿಣಾಭಿಮುಖವಾಗಿ ಒಂದಕ್ಕೊಂದು 
ಸಮಾಂತರವಾಗಿ ರೂಪುಗೊಂಡಿರುವುದೇ ಹೆಚ್ಚು . ಮೈಕ ಭಿತ್ತಿಶಿಲೆಯ ಸಾಮಾನ್ಯ 
ಪತ್ರ ರಚನೆಗಳೆಂದರೆ, ಸಣ್ಣ ನಿರಿಗೆಗಳು, ತೋಡುರಚನೆಗಳು ಹಾಗೂ ಉಬ್ಬು 
ತಗ್ಗುಗಳು. ಈ ರಚನೆಗಳೆಲ್ಲಾ ತುನ್ನ ಮಡಿಕೆಯ ರಚನೆ ಮತ್ತು ಉರುಳುಗಳಿಂದ 
- ಆಗಿದ್ದು , ಅದರು ಕುಡಿಗಳ ಇಳಿಜಾರು ಮಟ್ಟಕ್ಕೆ ಸಮಾಂತರವಾಗಿವೆ. 

ಅದುರು ರೇಖೆಯ ಒಳಗೆ ಬೆಣಚುಸಿರ ಮತ್ತು ಎಳೆಗಳ ಎರಡೂ ಪಾರ್ಶ್ವ 
ಗಳಲ್ಲಿ ಅದುರು ರೇಖೆಯನ್ನು ಸುತ್ತುವರೆದಿರುವ ಪ್ರಧಾನ ಮೈಕ ಭಿತ್ತಿಶಿಲೆಯ 
ಜೊತೆಗೆ ಮೂರು ಸುಸ್ಪಷ್ಟ ರೂಪಾಂತರಿತ ವಲಯಗಳನ್ನು ನೋಡಬಹುದು. 
(1 ) ಬೆಣಚು ಸಿರದ ಸಮಾಸ ಸಂಪರ್ಕ ಹೊಂದಿರುವ ಮಾಸಲು ಹಸುರುವರ್ಣದ 
ತೆಳು ಡಯಾಸ್ಸೆಡ್ ಖನಿಜ ಆವರಣ ( 2) ವಂದನೆಯ ಅಥವಾ ತೆಳ್ಳನೆಯ ಕಪ್ಪು 
ಹಾರಬೈಂಡ ಮತ್ತು ಕಲಬೆರಕೆ ಎಸಿಡೋಟ್ ಖನಿಜ ಸ್ವರಗಳು ಈ ಆವರಣವನ್ನು 
ಬಾಹ್ಯಾಭಿಮುಖವಾಗಿ ಆವರಿಸಿವೆ. ( 3 ) ಕೊನೆಯದಾಗಿ ಈ ಸ್ವರಗಳನ್ನು ಮಂದವಾದ 
ಕಂದು ಮೈಕ ಖನಿಜ ಸ್ವರಗಳು ಅನುಸರಿಸಿವೆ. 

ಅದುರು ರೇಖೆಯು ಎಲ್ಲೆಲ್ಲಿ ಅಸಂಖ್ಯಾತ ಪ್ರಮಾಣದಲ್ಲಿ ಬೆಣಚು ಸಿರ ಮತ್ತು 
ಎಳೆಗಳಿಂದ ಕೂಡಿದೆಯೋ ಅಲ್ಲೆಲ್ಲಾ ಬೆಣಚು, ಡಯಾಫೈಡ್, ಹಾರಬ್ಲೆಂಡ್ , 
ಎಸಿಡೋಟ್ ಮತ್ತು ಕಂದು ಮೈಕ ಮೊದಲಾದ ಜನಿಜಗಳಿಂದ ಕೂಡಿದ ಸಮಸೂತ್ರ 
ಲಕ್ಷಣದ ಪರ್ಯಾಯ ಸೂಕ್ಷ್ಮ ಸ್ವರಗಳಿವೆ. ಕೆಲವು ಸ್ಥಳಗಳಲ್ಲಿ ಈ ಸ್ವರಗಳು ಅಧಿಕ 
ಪ್ರಮಾಣದಲ್ಲಿ ಒತ್ತಡಕ್ಕೆ ಸಿಕ್ಕಿ ಮಡಿಕೆ ಬಿದ್ದಿವೆ, ತಿರುಚಿಕೊಂಡಿವೆ ಮತ್ತು ಜಜ್ಜಿ 
ಹೋಗಿವೆ. ಇವೆಲ್ಲವೂ ಖನಿಜೀಕರಣೋತ್ತರ ಜರ್ಝರಿತ ಕ್ರಿಯೆ ಅಥವಾ ಬಹುವಾಗಿ 
ಜರ್ರುರಿತಗೊಂಡು ಬಿರಿದಿರುವ ಭಿತ್ತಿಶಿಲೆಯ ಖನಿಜೀಕರಣ ಪೂರ್ವದಲ್ಲಿ ಸೆಳೆತ ಮಡಿಕೆ 
ಕ್ರಿಯೆಯಿಂದ ರೂಪುಗೊಂಡಿದ್ದಿರಬಹುದೆಂದು ತೋರುತ್ತದೆ. ಡಯಾಬ್ಸೈಡ್, 
ಹಾರಬೆ೦ಡ್ , ಎಸಿಡೊಮ್ ಮತ್ತು ಮೈಕ ಖನಿಜಭರಿತ ಪಟ್ಟಿ ರಚನಾ ತೆಳು 
ಸ್ವರಗಳು ಮತ್ತು ಮಸೂರಗಳು ಅಲ್ಲಲ್ಲೇ ಬಹುವಾಗಿ ಜರ್ಝರಿತಗೊಂಡಿರುವ ಬೆಣಚು 
ಖನಿಜಗಳಲ್ಲಿ ಕಂಡುಬಂದಿವೆ . 
* ಮೈ ಕ ಭರಿತ ಶಿಲಾಭಿತ್ತಿ ಮತ್ತು ರೂಪಾಂತರ ವಲಯಗಳ ಜೊತೆಗೆ ಸ್ಪಷ್ಟವಾಗಿ 
ಶಿಲಾಸಂಪರ್ಕವನ್ನು ಹೊಂದಿರುವ ಸಿಡ್ ಖನಿಜಗಳಿಂದ ಕೂಡಿದ ಪಶ್ಚಿಮದ 
ಸಿರಗಳು ಅದುರು ರೇಖೆಯ ಸಂಪರ್ಕ ಮತ್ತು ಬಾಹ್ಯ ಮೈಕಭರಿತ ಶಿಲಾಭಿತ್ತಿಯ 
ನಡುವೆ ಸ್ಥಳೀಯವಾಗಿ ರೂಪಾಂತರ ಹೊಂದಿದ ದಪ್ಪ ಕಣರಚನೆಯುಳ್ಳ ಮಸೂರಾ 
ಕೃತಿಯ ಒಟ್ಟಿಲುಗಳನ್ನು ಪ್ರದರ್ಶಿಸುತ್ತವೆ. ರೂಪಾಂತರಿತ ಶಿಲೆಯ ವಿಶೇಷತಃ 


00 


ಕೋಲಾರ ಚಿನ್ನದ ಗಣಿಗಳು 
ಶ್ವೇತವರ್ಣದ ಕ್ಯಾಲೈಟ್, ಕೆಂಪುವರ್ಣದ ಗಾರೆಟ್ ಮತ್ತು ಕಪ್ಪು ಹಾರಬೈಂಡ್ 
ಖನಿಜಗಳ ಹರಳು ಮತ್ತು ಸಮೂಹಗಳಿಂದ ಕೂಡಿದೆ. ರೂಪಾಂತರಿತ ಶಿಲೆಯ 
ನಂದದಲ್ಲಿ ಕೆಲವು ಮಿಲಿಮೀಟರ್‌ಗಳಿಂದ 0 :3 ಮೀಟರ್‌ವರೆಗೆ ವ್ಯತ್ಯಾಸವಿದೆ. 
ರೂಪಾಂತರಿತ ಈ ಶಿಲಾವಲಯ ಮತ್ತು ಕಂದುಬಣ್ಣದ ಮೈಕ ಭಿತ್ತಿಶಿಲೆಯಿಂದ 
ಕೂಡಿದ ಬಾಹ್ಯವಲಯಗಳ ಒಳಗೆ ನಾರುರಚನೆಯುಳ್ಳ ಕಮಿಂಗೊನೈಟ್ ಖನಿಜ 
ಸಾಮಾನ್ಯವಾಗಿ ದೊರೆಯುತ್ತದೆ. ಗಾರೆಟ್ ಖನಿಜಗಳು ನಾರುರಚನೆಯ ಲೈಂಫಿ 
ಬೊಲೈಟ್ ತೆಳು ಪದರಗಳ ಅವಶೇಷಗಳನ್ನು ಒಳಗೊಂಡ ಪರಿಭ್ರಮಿತ ಪಾಗ್ತಿರೊ 
ಬ್ಲಾಸ್ಟ್ ರಚನೆಯನ್ನು ರೂಪಿಸಿದ್ದು , ಈ ಖನಿಜಗಳು ಒತ್ತಡ ಪರಿಸ್ಥಿತಿಯಲ್ಲಿ 
ರೂಪುಗೊಂಡಿದ್ದಿರಬಹುದೆಂದು ಈ ರಚನೆಗಳ ಸಮಿಾಕ್ಷೆಯಿಂದ ಸ್ಪಷ್ಟಿಕರಿಸಬಹುದು. 
- ಬೆಣಚು ಸಿರವನ್ನು ಸುತ್ತುವರೆದಿರುವ ರೂಪಾಂತರಿತ ಶಿಲಾಭಿತ್ತಿಯಲ್ಲಿನ ವಲಯ 
ರಚನೆ ( zoning) ಮತ್ತು ಅದುರು ರೇಖೆಗಳ ಎರಡೂ ಪಾರ್ಶ್ವಗಳಲ್ಲಿ ಕಂಡುಬರುವ 
ಮಂದವಾದ ಮೈಕ ಭರಿತ ಶಿಲಾಭಿತ್ತಿಯು ಬಹಳಷ್ಟು ಜರ್ಝರಿತಗೊಂಡ ಶಿಲಾ 
ಭಿತ್ತಿಯ ಕಾಯಾಂತರ ಪುನರ್‌ ಸ್ಪಟಿಕೀಕರಣವನ್ನು ಸೂಚಿಸುತ್ತವೆ. ಅಂದರೆ ಈ 
ಬಗೆಯ ಕಾಯಾಂತರೀಕೃತ ಪುನರ್‌ಸ್ಪಟಿಕೀಕರಣ ಕಾಲದಲ್ಲಿ ಜಲಾಣುಗಳು 
ಬಾಹ್ಯಾಭಿಮುಖವಾಗಿ ಕುಂದುತ್ತಾ ಹೋಗುವ ತಾಪದ ತಾಣಗಳತ್ರ ಸ್ಥಳಾಂತರ 
ಗೊಂಡಿರುವುದು ವ್ಯಕ್ತವಾಗುತ್ತದೆ. ಬೆಣಚುಸಿರ ಸಂಪರ್ಕದಲ್ಲಿ ಅಧಿಕ ಉಷ್ಣಾಂಶದಿಂದ 
ರೂಪುಗೊಂಡ ಜಲಾಂಶ ಮುಕ್ತ ಪೈರಾಕ್ಸಿನ್ ಖನಿಜ ಮತ್ತು ಅದುರು ಸಿರದಿಂದ 
ಬಹುದೂರ ರೂಪುಗೊಂಡಿರುವ ಹೆಚ್ಚು ಜಲಾಂಶದಿಂದ ಕೂಡಿದ ಆ್ಯಂಫಿಬೋಲ್, 
ಎಸಿಡೋಲ್ ಮತ್ತು ಕಂದು ಮೈ ಕ ಖನಿಜಗಳ ಪ್ರವೇಶದಿಂದ ಕಾಯಾಂತರ ಪುನರ್ 
ಸ್ಥಟಿಕೀಕರಣ ಕಾರ್ಯಕ್ಕೆ ಕಾರಣ ನೀಡಬಹುದು. 


D 


) 


ಖನಿಜೀಕರಣ ಮತ್ತು ಸೈರನಿಯಂತ್ರಣ 
ಕೆ. ಜಿ.ಎಫ್ ಪ್ರದೇಶದ ಅದುರು ರೇಖೆ ಮತ್ತು ಕುಡಿಗಳ ಪ್ರಾದೇಶಿಕ ವಿತರಣೆ 
ಹಾಗೂ ಈ ವಲಯದ ಪ್ರಾಂತೀಯ ಶಿಲೆಗಳ ರಚನೆಯೊಂದಿಗೆ ಇವು ಹೊಂದಿರುವ 
ಸಂಬಂಧವನ್ನು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಿದರೆ , ಇಲ್ಲಿಯ ಫಲದಾಯಕ 
ಪ್ರದೇಶ ಚಾಂಪಿಯನ್ ಅದುರು ರೇಖಾಸಮೂಹವೆಂದು ಸ್ಪಷ್ಟವಾಗಿ ಭಾಸವಾಗುತ್ತದೆ. 
ಕಳೆದ 90 ವರ್ಷಗಳಿಂದ ಚಿನ್ನದ ಗಣಿಗಳಿಗೆ ಆಸರೆಯಂತಿರುವ ಈ ರೇಖೆ ಅಡ್ಡ ಮಡಿಕೆ 
ರಚನೆಯ ಪ್ರಧಾನ ಅಕ್ಷದುದ್ದಕ್ಕೂ ಕಂಡುಬರುವ ಮೈಸೂರು ಉತ್ತರ ಸ್ವರಭಂಗದ 
ಎರಡೂ ಪಾರ್ಶ್ವಗಳಲ್ಲಿದೆ. ಮೈಸೂರು ಚಿನ್ನದ ಗಣಿಯ ಮೇಲಣ ಮಟ್ಟಗಳಲ್ಲಿ 
ಅದುರು ರೇಖೆಗಳು ತೀವ್ರತೆರನಾದ ಮಡಿಕೆ ಕ್ರಿಯೆಗೆ ಒಳಪಟ್ಟಿರುವುದು ಕಂಡುಬಂದಿದೆ. 
ಈ ಮಡಿಕೆ ರಚನೆಗಳಿಗೆ ಕೆಂಪಿನ ಕೋಟೆ, ಮ್ಯಾಕ್ಟಾಗರ್ಟ್, ರಿಬ್ಬಲ್ಸ್‌ಡೇಲ್ಸ್, ರೌಸೆ 
ಮತ್ತು ಹ್ಯಾನ್‌ಕಾಕ್ ಮಡಿಕೆ ರಚನೆಗಳೆಂದು ಹೆಸರು. ಮೈಸೂರು ಗಣಿಯ ಮೇಲಣ 


೭೪ 


ನಿಜಾ ನ ಕರ್ಣಾಟಕ 


ಭಾಗಗಳಲ್ಲಿ ಮಡಿಕೆ ರಚನೆಗಳುದ್ದಕ್ಕೂ ವೃದ್ಧಿಗೊಂಡಿರುವ ಫಲಪ್ರದ ಅದುರು ಕುಡಿಗಳು 
ಒಮ್ಮುಖವಾಗಿ ರೂಪುಗೊಂಡಿದ್ದು , ಚಾಂಪಿಯನ್ ಗಣಿಯ ಆಳದವರೆಗೆ ವಿಸ್ತರಿಸಿ 
ಗೈನ್ ಅದುರುಕುಡಿ ಮತ್ತು ಕೆಳಮಟ್ಟಗಳಲ್ಲಿ ಬಿಡಿ ಈ ಮಡಿಕೆ ರಚನೆಗಳ ಮೇಲೆ 
ಫಲದಾಯಕ ಅದುರು ಕುಡಿಗಳ ರಚನೆಗೆ ಕಾರಣವಾಗಿವೆ. ಅಡ್ಡ ಮಡಿಕೆ ರಚನೆಯ 
ಪ್ರಧಾನ ಅಕ್ಷದಿಂದ ದೂರವಿರುವ ಅಂದರೆ ಉತ್ತರ ದಿಕ್ಕಿಗಿರುವ ಹಳೆಯ ಉರಿಗಾಂ 
ಗಣಿ ಮತ್ತು ನಂದಿದುರ್ಗ ಗಣಿಯಲ್ಲಿನ ಅದುರು ರೇಖೆಯುದ್ದಕ್ಕೂ ಕಂಡುಬರುವ 
ಮಡಿಕೆ ರಚನೆಗಳು ಮತ್ತು ಅದುರು ಕುಡಿಗಳ ವಿಸ್ತೀರ್ಣ ಅಲ್ಪ ಪ್ರಮಾಣದ್ದಾಗಿದ್ದು 
ಇದರಂತೆಯೇ ಖನಿಜೀಕರಣ ಕಾರ್ಯದ ತೀವ್ರತೆಯ ಪ್ರಮಾಣವೂ ಅತ್ಯಲ್ಪವೆಂದೇ 
ಹೇಳಬಹುದು. ಮೈಸೂರು ಗಣಿಯಲ್ಲಿ ದಕ್ಷಿಣದತ್ತ ವಿಸ್ತರಿಸಿರುವ ಮಡಿಕೆ ರಚನೆಗಳೂ 
ಸಹ ಅತ್ಯಲ್ಪ ಪ್ರಮಾಣವುಳ್ಳದ್ದಾಗಿದೆ . ಪುರಾತನ ಗಣಿಗಳ ಕನಿಷ್ಠ ಉದ್ದಳತೆ, 
ಅಯಶಸ್ವಿಯಾದ ಆಧುನಿಕ ಅನ್ವೇಷಣಾಕಾರ್ಯಚಟುವಟಿಕೆ - ಮೊದಲಾದ ಸಂಗತಿ 
ಗಳನ್ನು ನೋಡಿದರೆ ಈ ಪ್ರದೇಶದಲ್ಲಿ ಆಗಿದ್ದಿರಬಹುದಾದ ಖನಿಜೀಕರಣ ತೀಕತೆಯ 
ಪ್ರಮಾಣವೂ ಅತ್ಯಲ್ಪವೆಂದೇ ತೋರುತ್ತದೆ. ನಂದೀದುರ್ಗ ಗಣಿಯ ಉತ್ತರದ 
ಕೊನೆಯಲ್ಲಿರುವ ಬಾಲಘಾಟ್ ಉತ್ತರ ಸ್ವರಭಂಗದ ಕಡೆಗೆ ರೂಪುಗೊಂಡಿರುವ 
ಮಡಿಕೆ ರಚನೆಗಳಲ್ಲಿ ಸಂಪದ್ಭರಿತವಾದ ಕೆಲವು ಅದುರು ಮಡಿಗಳು ಕಂಡುಬಂದಿವೆ. 
ಆದರೆ ಮೈಸೂರು ಉತ್ತರ ಸ್ವರಭಂಗದ ಎರಡೂ ಪಾರ್ಶ್ವಗಳಲ್ಲಿಯ ಪ್ರಮುಖ ಅದುರು 
ಕುಡಿಗಳೊಂದಿಗೆ ಬಾಲಘಾಟ್ ಅದುರು ಮಡಿಗಳನ್ನು ಸಮೀಕರಿಸಲಿಕ್ಕಾಗುವುದಿಲ್ಲ. 
ಆಂದರೆ ಈ ಪ್ರದೇಶದ ಅಡ್ಡ ಮಡಿಕೆಯ ಪ್ರಧಾನ ಅಕ್ಷದಿಂದ ದೂರವಿರುವ ಉತ್ತರ 
ಮತ್ತು ದಕ್ಷಿಣದ ಕಡೆಗಳಲ್ಲಿ ಅದುರು ಖನಿಜೀಕರಣಕಾರ್ಯವುಕ್ರಮೇಣ ನಶಿಸುತ್ತಾ 
ಹೋಗಿರುವುದು ಮೇಲ್ಕಂಡ ಅಂಶಗಳಿಂದ ದೃಢಪಟ್ಟಿದೆ. 

ಖನಿಜೀಕರಣ ಕಾರ್ಯವನ್ನು ನಿಯಂತ್ರಿಸಿದ ಅಡ್ಡ ಮಡಿಕೆ ರಚನೆಯ ಜೊತೆಗೆ 
ಈ ಪ್ರದೇಶದ ಬಹುಮುಖ್ಯ ಸ್ವರಭಂಗಗಳ ವೈಶಿಷ್ಟ್ಯವೆನಿಸಿದ ಆನುಷಂಗಿಕ ಸಿಲಿಕೀಕರಣ 
ಮತ್ತು ಎಸಿಡಿಟೀಕರಣ ಕಾರ್ಯಗಳಿಂದ ಕೂಡಿದ ಕಿರುವಲಯಗಳನ್ನು ಬಿಟ್ಟರೆ, 
ಸ್ವರಭಂಗಗಳುದ್ದಕ್ಕೂ ಸ್ಪಷ್ಟ ಖನಿಜೀಕರಣ ಕಾರ್ಯವಾಗದಿದ್ದಾಗ , ಅದುರು 
ರೇಖೆಗಳು ಮತ್ತು ಕುಡಿಗಳು ಈ ಪ್ರದೇಶದ ಮುಖ್ಯ ಸ್ವರಭಂಗಗಳೊಂದಿಗೆ ಸಂಬಂಧ 
ವನ್ನು ಹೊಂದಿರುವುದಂತೂ ಸ್ಪಷ್ಟ . ಬಾಲಘಾಟ್ ಉತ್ತರ ಸ್ವರಭಂಗ, ಟೆನೆಂಟ್ 
ಸ್ವರಭಂಗ, ಮೈಸೂರು ಉತ್ತರಸ್ವರಭಂಗ, ಮೈಸೂರು ದಕ್ಷಿಣ ಸ್ವರಭಂಗ, ಗಿಫರ್ಡ್ 
ಸ್ವರಭಂಗ ಸಮುದಾಯ ಮತ್ತು ಇನ್ನೂ ದಕ್ಷಿಣಕ್ಕಿರುವ ಇತರ ಸ್ವರಭಂಗಗಳ 
ಸಾಮಾನ್ಯ ರಚನಾಕ್ರಮಗಳನ್ನು ಅವಲೋಕಿಸಿ ನೋಡಿದರೆ ಎನ್ ಎಸ್ ಲಾನ್ 
ಮಾದರಿಯ ಅಡ್ಡ ಮಡಿಕೆ ರಚನೆಗೆ ಇದು ಅನುರೂಪವಾಗಿದ್ದು ಇವುಗಳುದ್ದಕ್ಕೂ 
ಆದುರು ರೂಪುಗೊಂಡಿದೆ. ಪ್ರತಿಯೊಂದು ಸ್ವರಭಂಗವೂ ಕುಡಿಯೊಡೆದು ಸ್ವರಭಂಗ 
ವಲಯಗಳೂ ಸೇರಿದಂತೆ ಶಿಲಾಓಟ ಮತ್ತು ಕೆಳಾಭಿಮುಖ ಇಳಿವೋರೆಯುದ್ದಕ್ಕೂ 


00 


೭೫ 


ಕೋಲಾರ ಚಿನ್ನದ ಗಣಿಗಳು 
ಎನ್‌ಎಷೆಲಾನ್ ವಿಚ್ಛೇದಗಳನ್ನು ಪ್ರದರ್ಶಿಸುತ್ತವೆ. ಅಲ್ಲದೆ ಈ ವಿಚ್ಛೇದಗಳು ಅದುರು 
ಕುಡಿಗಳ ಇಳಿಜಾರು ಮಟ್ಟಕ್ಕೂ ಮತ್ತು ಅಡ್ಡ ಮಡಿಕೆ ರಚನೆಗಳ ಇಳಿವೋರೆಕೋನಕ್ಕೂ 
ನಡುವೆ ಸಮಾಂತರವಾದ ಒಂದು ಬಗೆಯ ಇಳಿಜಾರು ಮಟ್ಟವನ್ನು ರೂಪಿಸಿವೆ. ಈ 
ಪ್ರದೇಶದಲ್ಲಿ ಕಂಡುಬಂದಿರುವ ಏಕಮಾತ್ರ ಖನಿಜೀಕರಣವೆಂದರೆ , ಈಗಾಗಲೇ 
ಮೈಸೂರು ಗಣಿಯಲ್ಲಿಶೋಧಿಸಿರುವ 33ನೆಯ ಅದುರು ಕುಡಿ ಮಾತ್ರ ಪ್ರಮುಖ 
ಸ್ವರಭಂಗಗಳ ಒಳಗೆ ಅಥವಾ ಪರಿಸರದಲ್ಲಿ ಆಗಿರುವ ಸ್ವರ್ಣ ಭರಿತ ಕುಡಿಗಳ ಸ್ಥಳ 
ಸೀಮನದಿಂದ ಸ್ವರ್ಣ ಭರಿತ ಖನಿಜೀಕರಣ ಕಾರ್ಯವು ಸ್ವರಭಂಗೋತ್ತರ ಕಾಲದಲ್ಲಿ 
ಸಂಭವಿಸಿದೆಯೆಂದೂ ಮತ್ತು ಈ ಸ್ವರಭಂಗಗಳು ನೀರ್ಗೊಳವೆಗಳಂತಿದ್ದು ಇವುಗಳ 
ಮೂಲಕ ಖನಿಜದ್ರಾವಣ ಪ್ರವಹಿಸಿ ಚಿನ್ನವನ್ನು ನಿಕ್ಷೇಪಮಾಡುವ ಮೂಲಕ 
ಅದುರು ಜಾಡುಗಳಿಗೆ ಕಾರಣವಾಗಿದೆ ಎನ್ನಬಹುದು. 

- ಆದುದರಿಂದ ಖನಿಜೀಕರಣ ಕಾರ್ಯವು ಶಕ್ಯ ( competent ) ಮತ್ತು ಮಿತಶಕ್ತ 
(less Competent ) ಶಿಲಾಸ್ತರಗಳ ನಡುವಣ ಸಂಪರ್ಕಗಳುದ್ದಕ್ಕೂ ಕೇಂದ್ರೀ 
ಕರಿಸಿದ್ದು , ಅಡ್ಡ ಮಡಿಕೆ ರಚನೆಗಳುದ್ದಕ್ಕೂ ಕಂಡುಬರುವ ವಿಸ್ತರಣಾ ಮತ್ತು 
ಜರ್ಝರಿತ ಪ್ರದೇಶಗಳ ಪ್ರಮುಖ ಸ್ವರಭಂಗಗಳ ಪರಿಸರದಲ್ಲಿ ಪ್ರಬಲವಾಗಿತ್ತೆಂದು 
ಹೇಳಬಹುದು. ಮುಖ್ಯ ಖನಿಜೀಕರಣ ವಲಯವು ಮೈಸೂರು ಉತ್ತರ ಸ್ವರಭಂಗದ 
ಸಮಾಸದಲ್ಲಿ ಅಂದರೆ ಅಡ್ಡ ಮಡಿಕೆ ರಚನೆಯ ಪ್ರಮುಖ ಅಕ್ಷದುದ್ದಕ್ಕೂ ಕಂಡುಬಂದಿದೆ. 
ಉತ್ತರ ಮತ್ತು ದಕ್ಷಿಣ ದಿಕ್ಕು ಗಳತ್ರ ಸ್ವಲ್ಪ ದೂರದವರೆಗೆ ಖನಿಜೀಕರಣ ವಲಯಗಳು 
ಪತ್ತೆಯಾಗಿದ್ದು , ಇವು ಸಾಮಾನ್ಯ ಎನ್‌ಎಫೆಲಾನ್ ಅಡ್ಡ ಮಡಿಕೆ ರಚನೆಗಳಲ್ಲಿ ಸೀಮಿತ 
ಗೊಂಡಿವೆ . ಅದುರು ಕುಡಿಗಳ ಹಂಚಿಕೆ , ಅಡ್ಡ ಮಡಿಕೆ ರಚನೆ ಹಾಗೂ ಸ್ವರಭಂಗ 
ರಚನೆಗಳು ಸಾಮಾನ್ಯ ಎನ್‌ಎಷೆಲಾನ್ ಮಾದರಿಯಲ್ಲಿ ರಚನೆಯಾಗಿವೆ. ಅಡ್ಡಮಡಿಕೆ 
ಸ್ವರಭಂಗ ಮತ್ತು ಇವುಗಳನ್ನು ಅನುಸರಿಸಿದಂತೆ ಅದುರು ಖನಿಜೀಕರಣ ಕಾರ್ಯ 
ನಿಯಂತ್ರಣದಲ್ಲಿ ಕಂಡುಬಂದಿರುವ ಎನ್‌ಎಷೆಲಾನ್ ಮಾದರಿಯು, ಈ ಕ್ಷೇತ್ರದಲ್ಲಿಯ 
ಇಂದಿನ ಮತ್ತು ಮುಂದಿನ ಅದುರು ಅನ್ವೇಷಣಾ ಕಾರ್ಯಚಟುವಟಿಕೆಯನ್ನು 
ನಿಯಂತ್ರಿಸುತ್ತವೆನ್ನಬಹುದು. 


ಅದುರು ರೇಖಾಲಕ್ಷಣ ಮತ್ತು ಲೋಹಾಂಶ 
ಈ ಕ್ಷೇತ್ರದ ಅದುರು ರೇಖೆಗಳ ಸಾಮಾನ್ಯ ಲಕ್ಷಣ ಹೀಗಿದೆ ; ಉತ್ತಮ ದರ್ಜೆ 
ಅದುರು , ಕುಡಿಗಳ ರೂಪದಲ್ಲಿ ಎನ್‌ಎಫೆಲಾನ್ ಅಡ್ಡ ಮಡಿಕೆ ರಚನೆಗಳಲ್ಲಿ ಸಾಂದ್ರೀ 
ಕರಣಗೊಂಡಿದೆ. ಮಡಿಕೆ ರಚನೆಗಳ ನಡುವೆ ಅದುರು ರೇಖೆಗಳ ಜಾಡಿನುದ್ದಕ್ಕೂ 
ಇರುವ ಬಹುಭಾಗದ ಅದುರು ಕೆಳದರ್ಜೆಯದು, ಚಾಂಪಿಯನ್ ಬೆಣಚು ರೇಖಾ 
ಸಮುದಾಯದಿಂದ ಉತ್ತರಕ್ಕಿರುವ ಉರಿಗಾಂ ಮತ್ತು ನಂದಿದುರ್ಗ ಗಣಿಗಳ ಕಡೆಗೆ 
ಹಾಗೂ ಈ ಕ್ಷೇತ್ರದ ದಕ್ಷಿಣ ಹರವಿನವರೆಗೆ ಅಂದರೆ ಅಡ್ಡ ಮಡಿಕೆ ರಚನೆಯ ಪ್ರಧಾನ 


೭೬ 


ವಿಜ್ಞಾನ ಕರ್ಣಾಟಕ 


ಅಕ್ಷದಿಂದ ಬಹು ದೂರದವರೆಗೆ ಸ್ವರ್ಣಾ೦ಶ ಪ್ರಮಾಣದಲ್ಲಿ ಕ್ರಮೇಣ ಇಳಿಮುಖ 
ತಲೆದೋರಿದೆ. ಅತ್ಯುತ್ತಮ ದರ್ಜೆಯ ಸ್ವರ್ಣಾಂಶ ಪ್ರಮಾಣ, ಈ ಕ್ಷೇತ್ರದ ಕೇಂದ್ರ 
ಭಾಗದಲ್ಲಿರುವ ಚಾಂಪಿಯನ್ ಗಣಿಯ ಕೆಳಮಟ್ಟಗಳಲ್ಲಿ ಬಿದ್ದಿಕ್ ಮಡಿಕೆ ರಚನೆಗಳು, 
ಗೈನೆ ಅದುರು ಕುಡಿಯ ದೃಢತೆ ಮೊದಲಾದ ಅಂಶಗಳಿಂದ ಗಣಿಯ ಕೆಳಮಟ್ಟಗಳ 
ಹೋದಂತೆಲ್ಲಾ ಚಿನ್ನದ ಮೊತ್ತ ಅಧಿಕ ಪ್ರಮಾಣದಲ್ಲಿ ಸಂಪದ್ಯುಕ್ತಗೊಂಡಿರುವ 
ಸಂಗತಿ ವ್ಯಕ್ತವಾಗುತ್ತದೆ. ಚಾಂಪಿಯನ್ ಆದುರು ರೇಖಾಸಮುದಾಯದಲ್ಲಿ ಕಂಡು 
ಬರುವ ಲಕ್ಷಣಕ್ಕೆ ತದ್ವಿರುದ್ಧವಾಗಿ ಸಿ ಡ್ ಖನಿಜಭರಿತ ಪಶ್ಚಿಮ ಸಿರಗಳುದ್ದಕ್ಕೂ 
ಸ್ವರ್ಣಾಂಶವು ಚಾಂಪಿಯನ್ ಮತ್ತು ಮೈಸೂರು ಗಣಿಗಳ ಮಧ್ಯ ಭಾಗದಲ್ಲಿ 
ಅಲ್ಪವಾಗಿದ್ದು ನಂದೀದುರ್ಗ ಗಣಿಯ ಕಡೆಗೆ ಸರಿದಂತೆಲ್ಲಾ ಅಲ್ಪ ಸ್ವಲ್ಪ ಹೆಚ್ಚಳ 
ಕಂಡುಬಂದಿದೆ. ಈ ಅದುರು ಜಾಡುಗಳಲ್ಲಿ ಆಗಿರುವ ಸಿಡ್ ಖನಿಜೀಕರಣ 
ಕಾರ್ಯ, ಇದೇ ಕ್ಷೇತ್ರದ ಕೇಂದ್ರ ಭಾಗದಲ್ಲಿರುವ ಚಾಂಪಿಯನ್ ಗಣಿಯಲ್ಲಿ ಪರಸ್ಪರ 
ಹೆಚ್ಚೆಂದೇ ಹೇಳಬಹುದು. ಹೀಗಾಗಿ ಒಂದು ಬಗೆಯ ಮಂಡಲ ರಚನೆ ಕಂಡು 
ಬಂದಿದ್ದು ಸ್ವರ್ಣನಿಕ್ಷೇಪಗಳು ಚಾಂಪಿಯನ್‌ ಬೆಣಚು ರೇಖಾಸಮುದಾಯದುದ್ದಕ್ಕೂ 
ಕೇಂದ್ರ ಮತ್ತು ಆಳವಾದ ವಲಯದಿಂದ ಬಾಹ್ಯಾಭಿಮುಖವಾಗಿಯೂ ಮತ್ತು 
ಮೇಲ್ಮುಖವಾಗಿಯ ಚದುರಿದಂತೆ ಹಬ್ಬಿವೆ. ಆದರೆ ಈ ಬಗೆಯ ಹರವು ಪಶ್ಚಿಮ 
ಸಿರಗಳಲ್ಲಿ ತಿರುವುಮುರುವಾಗಿದೆ. ಇಲ್ಲಿ ಆಳವಾದ ಕೇಂದ್ರವಲಯದಿಂದ ಬಾಹ್ಯಾಭಿ 
ಮುಖವಾಗಿಯೂ ಮತ್ತು ಮೇಲ್ಮುಖವಾಗಿಯೂ ಸಿಡ್ ಖನಿಜ ಪೂರಣ 
ಗೊಂಡಿದ್ದು ಅವು ಅಧಿಕಪ್ರಮಾಣದಲ್ಲಿ ನಿಕ್ಷೇಪಗೊಂಡಿವೆ. 
- ಈ ಕ್ಷೇತ್ರದ ವಿಶ್ಲೇಷಣೆಯನ್ನು ರಚನಾತ್ಮಕವಾಗಿ ಮಾಡಿನೋಡಿದರೆ ಕೇಂದ್ರ 
ಭಾಗದಲ್ಲಿರುವ ಬಹುವಾಗಿ ಖನಿಜೀಕರಣಗೊಂಡ ವಲಯವು ಉತ್ತರ ಮತ್ತು ದಕ್ಷಿಣ 
ದಿಕ್ಕುಗಳು ಪರಸ್ಪರ ಬಾಗಿರುವ ಬಲ ಹಾಗೂ ಎಡಮುರಿ ಮಡಿಕೆ ರಚನೆಗಳ 
ಕೂಡಿಕೆಯ ಪ್ರದೇಶದಲ್ಲಿ ನೆಲೆಗೊಂಡಿದೆ. ಈ ಕ್ಷೇತ್ರದಾದ್ಯಂತ ಅಲ್ಲಲೆ ಅದುರು 
ಜಾಡುಗಳನ್ನು ಅಡ್ಡ ಕತ್ತರಿಸಿರುವ ಪೂರ್ವ- ಪಶ್ಚಿಮಾಭಿಮುಖವಾಗಿ ಹಬ್ಬಿರುವ 
ಡಾಲರೈಟ್ ಡೈಕುಗಳೂ ಸಹ ಕೇಂದ್ರ ಭಾಗದಲ್ಲಿ ಉತ್ತರ ಮತ್ತು ದಕ್ಷಿಣ ಇಳಿವೋರೆ 
ಗಳ ಕೂಡಿಕೆಯನ್ನು ಪ್ರದರ್ಶಿಸುತ್ತವೆ, ಅಂತಸ್ಸರಿತ ಪೆಟೈ ಟ್ ಶಿಲೆಗಳು ಈ ' 
ಪ್ರದೇಶದ ಮಧ್ಯ ಮತ್ತು ಆಳವಾದ ಭಾಗಗಳಲ್ಲಿ ಹೆಚ್ಚು ಹೆಚ್ಚಾಗಿ ಕಂಡುಬಂದಿವೆ. 
ಬಿಸಾನಾಮ್ ಮತ್ತು ಪಟ್ಟ ಗ್ರಾನೈಟ್ ಅಂತಸ್ಸರಣಗಳು ಬಲ ಮತ್ತು ಎಡ 
ಮುರಿ ಕೂಡಿಕೆಯ ವಿಮುಖ ಕೊನೆಗಳಲ್ಲಿ ಕೇಂದ್ರೀಕರಿಸಿವೆ. ಈ ಬಗೆಯ ರಚನಾತ್ಮಕ 
ಕೂಡಿಕೆಯು ಸ್ವರ್ಣ ಖನಿಜೀಕರಣ ಕಾರ್ಯದಲ್ಲಿ ಮಂಡಲರಚನೆಯೊಂದಿಗೆ ಕೊಂಚ 
ಮುಟ್ಟಿನ ಸಂಬಂಧವನ್ನು ಹೊಂದಿರಬಹುದು. ಇದರಿಂದಾಗಿ ಚಾಂಪಿಯನ್‌ ಬೆಣಚು 
ರೇಖಾಸಮುದಾಯದುದ್ದಕ್ಕೂ ಸ್ವರ್ಣಭರಿತ ದ್ರಾವಣಗಳು ಮೇಲ್ಮುಖವಾಗಿಯೂ 
ಮತ್ತು ಬಾಹ್ಯಾಭಿಮುಖವಾಗಿಯೂ ಪ್ರವಹಿಸಿ, ಸ್ವರ್ಣಸಂಚಯನ ಕಾರ್ಯದಲ್ಲಿ 


ಕೋಲಾರ ಚಿನ್ನದ ಗಣಿ ಗಳು : 


00 


ತೊಡಗಿತ್ತೆಂದೂ ಅಲ್ಲದೆ ಪಶ್ಚಿಮ ಸಿರಗಳುದ್ದಕ್ಕೂ ಬಹುಶಃ ಕೆಳಾಭಿಮುಖವಾಗಿ 
ಸಿಡ್ ಖನಿಜಗಳ ಸಾಂದ್ರೀಕರಣಕ್ಕೆ ಕಾರಣವಾಗಿತ್ತೆಂದೂ ಊಹಿಸಲು ಸಾಧ್ಯ . 


) 


ಅದುರು ಜಾಡುಗಳ ಉಗಮ 
ಆದುರು ಸಿರಗಳ ಅತ್ಯುತ್ತಮ ಸ್ವರಾತ್ಮಕ ಸ್ಥಳೀಯ ಸಾಂದ್ರೀಕರಣ ಬಹುವಾಗಿ 
ಜರ್ರುರಿತಗೊಂಡಗ್ರಾನೋಬ್ಲ್ಯಾಸ್ಟಿಕ್ ರಚನೆಯ ಬೆಣಚಿನ ಸ್ವಭಾವ, ಅನುಕ್ರಮ 
ಹಾಗೂ ಸಮಾಂತರನಾಗಿ ಪದರುಗೂಡಿರುವ ಸಿಲಿಕೇಟ್ ಮತ್ತು ಸಿ ಡ್ ಖನಿಜ 
ಗಳು, ಸಿಡ್ರೇಖೆಗಳಲ್ಲಿ ದೊರೆಯುವಗ್ರಾಫೈಟ್ ಮೊದಲಾದ ಲಕ್ಷಣಗಳು, 
ಸಹಜನ್ಯ ಅನುಕ್ರಮ ಚೆರ್ಟ್ ತೆಳು ಪದರಗಳು ಹಾಗೂ ಜ್ವಾಲಾಮುಖಿ ಜನ್ಯ 
ಶಿಲಾನುಕ್ರಮದೊಂದಿಗೆ ಸಂಬಂಧವನ್ನು ಹೊಂದಿರುವ ಅಶುದ್ಧ ಜೇಡು ಮತ್ತು 
ಇಂಗಾಲೀಯ ಶಿಲಾಛಿದ್ರಗಳ ನಿಶ್ಚಿತ ಪುರಾವೆಗಳು, ಮಡಿಕೆ ರಚನೆಗಳ ತುದಿಗಳಲ್ಲಿ 
ಚೆರ್ಟ್ ಮತ್ತು ಇತರ ಶಿಲಾ ಛಿದ್ರಗಳ ಮಂದಗಟ್ಟಿರುವಿಕೆಯನ್ನು ಹಾಗೂ ಅಲ್ಲಲ್ಲೇ 
ಕ್ಷೀಣಿಸಿರುವಿಕೆಯನ್ನು ಮಡಿಕೆರಚನೆಗಳುದ್ದಕ್ಕೂ ರೂಪುಗೊಂಡ ಆದುರು ಕುಡಿಗಳು 
ಸೂಚಿಸುತ್ತವೆ. ಏನೇ ಆದರೂ ದಪ್ಪ ಕಣ ರಚನೆ ಮತ್ತು ಗಾಜತ್ವವನ್ನು ಪ್ರದರ್ಶಿ 
ಸುವ ಅಧಿಕೋಷ್ಣ ಸ್ವಭಾವದ ಬೆಣಚು, ಶೇಷೀಯಸ್ತರೀಕರಣ ಮತ್ತು ಬೆಣಚು 
ಖನಿಜದೊಳಗೆ ಕಂಡುಬರುವ ಶಿಲಾಭಿ ವಸ್ತು ಅಂತರ್ಗತಗಳು ಸಮಾಂತರವಾಗಿ 
ಒಂದರಮೇಲೊಂದರಂತೆ ಹುದುಗಿರುವ ಎನ್‌ಎಫೆಲಾನ್ ಮಾದರಿಯ ಬೆಣಚು ತೆಳು 
ಸ್ವರಗಳು ಮಡಿಕೆ ರಚನೆಗಳ ತುದಿಗಳಲ್ಲಿ ಬೃಹತ್‌ ಪ್ರಮಾಣದ ವಸ್ತು ರಾಶಿಗಳಂತೆ 
ಮಂದಗಟ್ಟಿರುವಿಕೆ, ಮಡಿಕೆರಚನೆಗಳ ನಡುವೆ ಬಹುದೂರದವರೆಗೆ ಹರವಿರುವ ಬಂಜರು 
ಭೂಮಿ , ಆಕೃತಿ ರಹಿತ ಮತ್ತು ಕಣರಚನೆಯ ಲೈಂಫಿಬೊಲೈಟ್ ಶಿಲೆಯ ಪದರಗಳಿಂ 
ದಾದ ಮೇಲ್ವಿತಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಅದುರು ರೇಖೆಗಳು ಮುಂತಾದ 
ಅಂಶಗಳನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಕೋಲಾರ ಚಿನ್ನದಗಣಿ ಪ್ರದೇಶದ 
ಸರ್ಣ ನಿಕ್ಷೇಪಗಳು ಸಹಜನಿತವಲ್ಲವೆಂಬ ( Syngenetic ) ಅಂಶ ಬೆಳಕಿಗೆ ಬರುತ್ತದೆ. 
ಹೀಗಾಗಿ ಬೆಣಚುಸಿರಗಳೆಲ್ಲಾ ಶಾಖಜಲೋತ್ಪನ್ನ (hydrothermal) ವೆಂದು 
ಮೇಲ್ಕಂಡ ಲಕ್ಷಣಗಳಿಂದ ದೃಢಪಟ್ಟಿದೆ. ಬೆಣಚು ಖನಿಜದ ಸಮೀಪವಿರುವ ಅದುರು 
ರೇಖೆಗಳಲ್ಲಿ ಅಧಿಕೋಷ್ಣ ಜನ್ಯ (hypothermal) ಸೈರಾಕ್ಸಿನ್ ಖನಿಜ ಮಾತ್ರ 
ದೊರೆಯುವಿಕೆ, ಬೆಣಚಿನ ಸುತ್ತಲೂ ರೂಪುಗೊಂಡಿರುವ ರೂಪಾಂತರಿತ ಶಿಲಾಭಿತ್ತಿಯ 
ಮಂಡಲರಚನೆ, ಅಸಮವಾಗಿ ಹಬ್ಬಿರುವ ಬಾಹ್ಯ ಮೈ ಕಾಖನಿಜ ಭರಿತವಲಯ 
ಮತ್ತು ಸಿಡ್ ಖನಿಜ ರೇಖೆಗಳುದ್ದಕ್ಕೂ ಹಲವಾರು ಸ್ಥಳಗಳಲ್ಲಿ ಕಂಡುಬಂದಿರುವ 
ವಿವಾದಾಸ್ಪದವಲ್ಲದ ಕಾಯಾಂತರ ರಚನೆಗಳು, ಇವೇ ಮೊದಲಾದ ಲಕ್ಷಣಗಳಿಂದ 
ಇಲ್ಲಿಯ ಅದುರು ಜಾಡುಗಳೆಲ್ಲಾ ಅನುಜನ್ಯ (epigenetic ವೆಂದು ಹೇಳಬಹುದು. 
ಬೆಣಚು, ಸಿಲಿಕೇಟ್ ಮತ್ತು ಸಿಡ್ ಖನಿಜಗಳ ಸಂಪರ್ಕಗಳಲ್ಲಿ ಚಿನ್ನವು ದೊರೆ 


೭೮ 


ವಿಜ್ಞಾನ ಕರ್ಣಾಟಕ 


ಯುತ್ತಿದ್ದು , ಈ ನಿಕ್ಷೇಪವು ಅನಂತರದಲ್ಲಿ ರೂಪುಗೊಂಡಿದ್ದಿರಬಹುದೆಂದು ನಿಸ್ಸಂಶಯ 
ವಾಗಿ ಹೇಳಬಹುದು. ಈ ಕ್ಷೇತ್ರದಲ್ಲಿ ಸವಿಸ್ತಾರ ಸಮಿಾಕ್ಷೆಯನ್ನು ನಡೆಸಿದಶ್ರೀಯುತ 
ರಾದ ನಾರಾಯಣಸ್ವಾಮಿ , ಜಿಯಾವುದ್ದೀನ್ ಮತ್ತು ರಾಮಚಂದ್ರರವರು ಇಲ್ಲಿಯ 
ಸ್ವರ್ಣ ನಿಕ್ಷೇಪಗಳೆಲ್ಲಾ ಶಾಖಜಲೋತ್ಪನ್ನ ರೀತಿಯವೆಂಬ ಅಭಿಪ್ರಾಯ ತಳೆದಿರು 
ವುದು ಸಹಜ , 


ವಿಜ್ಞಾನ ವಾರ್ತೆ 


1. 1977ನೆ ಸಾಲಿನ ವಿಜ್ಞಾನ ವಿಭಾಗದ ನೊಬೆಲ್ 

ಸಾರಿತೋಷಿಕಗಳು 
ಭೌತವಿಜ್ಞಾನಕ್ಕೆ ಮೀಸಲಾದ 1977ರ ನೊಬೆಲ್ ಪಾರಿತೋಷಿಕ ಕಾಂತೀಯ ಮತ್ತು 
ಅವ್ಯವಸ್ಥೆ ಸಮುದಾಯಗಳ ಎಲೆಕ್ಟ್ರಾನಿಕ್ ವಿನ್ಯಾಸದ ಬಗ್ಗೆ ನಡೆಸಿದ ಮೂಲಭೂತ 
ಸೈದ್ದಾಂತಿಕ ಸಂಶೋಧನೆಗಳಿಗಾಗಿ ಬೆಲ್ ಪ್ರಯೋಗಾಲಯ ಮತ್ತು ಪ್ರಿನ್ಸಿ ಟನ್ 
ವಿಶ್ವವಿದ್ಯಾನಿಲಯದ ಫಿಲಿಪ್ ಡಬ್ಬಿ ಯು . ಆಂಡರ್‌ಸನ್ , ಕೇಂಬ್ರಿಡ್ಜ್ ವಿಶ್ವವಿದ್ಯಾ 
ನಿಲಯದ ಸರ್ ನೆವಿಲ್ ಮಾಬ್ ಮತ್ತು ಹಾರ್ಡ್ ವಿಶ್ವವಿದ್ಯಾನಿಲಯದ ಜಾನ್ 
ಎಚ್ . ನಾನ್ ವೈಕ್ ಅವರಿಗೆ ದೊರೆತಿದೆ. ಪಾರಿತೋಷಿಕದ ಹಣ 145000 
ಡಾಲರನ್ನು ಈ ವಿಜ್ಞಾನಿಗಳಿಗೆ ಸಮನಾಗಿ ಹಂಚಿಕೊಡಲಾಯಿತು. 
- ಪ್ರೊ . ನಾನ್‌ ನೈಕ್ ಈ ಮೂರು ಮಂದಿ ಭೌತವಿಜ್ಞಾನಿಗಳಲ್ಲಿ ಹಿರಿಯರು. 
1922ರಲ್ಲಿ ಹೀಲಿಯಂ ಪರಮಾಣುವಿನ ಅಡ್ಡ ಕಕ್ಷೆ ಮಾದರಿಯ ಬಗ್ಗೆ ತಾವು ಬರೆದ 
ಪ್ರಬಂಧವನ್ನು ಹಾಲ್ವರ್ಡ್ ವಿಶ್ವವಿದ್ಯಾನಿಲಯ ಒಪ್ಪಿಕೊಳ್ಳಲು ಹಿಂದು ಮುಂದು 
ನೋಡಿದ್ದರಿಂದ ತನಗುಂಟಾಗಿದ್ದ ಆತಂಕವನ್ನು ಅವರು ಈಗಲೂ ನೆನೆಯುತ್ತಾರೆ. 
ಭೌತವಿಜ್ಞಾನ ವಿಭಾಗದ ಪಂಡಿತರು ಸೈದ್ಧಾಂತಿಕ ಸಂಶೋಧನೆಗಳನ್ನು ಅಸಂಪ್ರ 
ದಾಯಿಕ ನವೀನತೆಗಳೆಂದು ಭಾವಿಸುತ್ತಿದ್ದ ಕಾಲ ಅದು. ನಾನ್ ವೈಕ್ ಅವರು 
ಬರೆದ ಮೊದಲ ಪುಸ್ತಕ ಬೆಳಕು ಕಾಣುವುದಕ್ಕೆ ಮುಂಚೆಯೆ ಅದರಲ್ಲಿ ಪ್ರಸ್ತಾಪಿಸಿದ್ದ 
ವಿಚಾರಗಳೆಲ್ಲ ಹಳತಾಗಿದ್ದವು. ಇದರಿಂದ ಧೃತಿಗೆಡದೆ ಅವರು ಹೊಸ ಕ್ಯಾಂಟಮ್ 
ಸಿದ್ದಾಂತವನ್ನು ಕರಗತಮಾಡಿಕೊಂಡು ಮುಂದಿನ ಪೀಳಿಗೆಯ ನಾಯಕರಾದರು . 
1932ರಲ್ಲಿ ಅವರು ಬರೆದು ಪ್ರಕಟಿಸಿದ ಪುಸ್ತಕ “ಎಲೆಕ್ತಿಕ್ ಮತ್ತು ಮ್ಯಾಗ್ನೆಟಿಕ್ 
ಸಸೆಪ್ಪಿ ಬಿಲಿಟೀಸ್ ” ಇತ್ತೀಚಿನವರೆಗು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಆಧಾರ 
ಗ್ರಂಥವಾಗಿತ್ತು . ಅವರು ಮುಂದೆ ನಡೆಸಿದ ಸಂಶೋಧನೆಗಳಿಂದ ರಸಾಯನ ವಿಜ್ಞಾನಿ 
ಗಳಿಗೆ ಖಗೋಳ ವಿಜ್ಞಾನಿಗಳಿಗೆ ಮತ್ತು ಘನಸ್ಥಿತಿ ಭೌತವಿಜ್ಞಾನಿಗಳಿಗೆ ತುಂಬ 
ಸಹಾಯವಾಯಿತು. 

- ಆಂಡರ್‌ಸನ್ ಅವರು 1943ರಲ್ಲಿ ಬಿ. ಎಸ್ . 1947ರಲ್ಲಿ ಎಮ್ .ಎಸ್ . ಮತ್ತು 
1949ರಲ್ಲಿ ಪಿಎಚ್ . ಡಿ. ಪದವಿಗಳನ್ನು ಪಡೆದರು . ಅವರು ಪಿಎಚ್ . ಡಿ. ಪದವಿಗಾಗಿ 
ಸಂಶೋಧನೆ ನಡೆಸಿದ್ದು ಹಾಲ್ವರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ನಾನ್ ವೈಕ್ ಅವರ 
ನಿರ್ದೇಶನದಲ್ಲಿ, ಫೆರೊ ಎಲೆಕ್ಸಿಸಿಟಿ, ಫೆರೊಕಾಂತತ್ವ ಮತ್ತು ವಿರೋಧೀ ಕಾಂತತ್ವ , 


OQ 


eso 


ವಿಜ್ಞಾನ ಕರ್ಣಾಟಕ 


ಕಾಂತೀಯ ಅನುರಣ, ಬಹುವಾಹಕತೆ ಮತ್ತು ಬಹು ಅನಿಲತೆ ಮತ್ತು ಅಸ್ಪಟಿಕ 
ವಸ್ತುಗಳ ಗುಣವಿಶೇಷಗಳ ತಿಳಿವಳಿಕೆಗೆ ನೆರವಾಗುವ ಅನೇಕ ಕೊಡುಗೆಗಳು ಆಂಡರ್‌ 
ಸನ್ ಅವರ ಸಂಶೋಧನೆಯ ಫಲ. 1958ರಲ್ಲಿ ಅವರು ಪ್ರಕಟಿಸಿದ ಲೇಖನವನ್ನು 
ಗಮನಕ್ಕೆ ತೆಗೆದುಕೊಂಡ ಪೊ , ನಾಟ್ ಅವರು ಕ್ಯಾವೆಂಡಿಶ್ ಪ್ರಯೋಗಶಾಲೆ 
ಯಲ್ಲಿ ಭಾಷಣಮಾಡಲು ಅವರನ್ನು ಆಹ್ವಾನಿಸಿದರು. 1967ರಿಂದ 1975ರವರೆಗೆ 
ಆಂಡರ್‌ಸನ್ ಅವರು ಶರತ್ಕಾಲದಲ್ಲಿ ಕ್ಯಾವೆಂಡಿಶ್ ಪ್ರಯೋಗಶಾಲೆಯಲ್ಲಿ ಭಾಷಣ 
ಮಾಡುತ್ತಿದ್ದರು. ಈಗ ಅವರು ಬೆಲ್ ಪ್ರಯೋಗಶಾಲೆಗಳು ಮತ್ತು ಪ್ರಿನ್ಸ್ಟನ್ 
ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆಗಳನ್ನು ನಡೆಸುತ್ತಿದ್ದಾರೆ. 
- ಪ್ರೊ . ನಾಟ್ ಅವರು 1956ರಿಂದ 1971ರವರೆಗೆ ಕ್ಯಾವೆಂಡಿಶ್ ಪ್ರಯೋಗ 
ಶಾಲೆಯ ಡೈರೆಕ್ಟರ್ ಆಗಿದ್ದರು. ಲೋಹಗಳ ಎಲೆಕ್ಟ್ರಾನಿಕ್ ಸಿದ್ದಾಂತದ ಬೆಳವಣಿಗೆ 
ಯಲ್ಲಿ ಅವರು ವಹಿಸಿದ ಪಾತ್ರ ಬಲು ದೊಡ್ಡದು. ಆಂಡರ್‌ಸನ್ ಅವರ ಲೇಖನದ 
ಸಾರಾಂಶವನ್ನು ಪ್ರಯೋಗಫಲಗಳನ್ನು ವಿವರಿಸಲು ಬಳಸುವಲ್ಲಿ ಸಮರ್ಥರಾದವರೂ 
ಅವರೆ. ಉದಾಹರಣೆಗೆ ವಾಹಕದಂತೆ ವರ್ತಿಸಬೇಕಾಗಿದ್ದ ನಿಕ್ಕಲ್ ಆನ್ಲೈಡ್ 
ಅವಾಹಕದಂತೆ ವರ್ತಿಸುವುದಕ್ಕೆ ಸರಿಯಾದ ವಿವರಣೆ ದೊರೆತುದು ಪೊ , ಮಾಟ್ 
ಅವರಿಂದ. ಅವರ ಸುಧಾರಿತ ಸಿದ್ದಾಂತ ಎಲೆಕ್ಟ್ರಾನ್ - ಎಲೆಕ್ಟ್ರಾನ್ ಪರಸ್ಪರ 
ಕ್ರಿಯೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. 

ಶರೀರವಿಜ್ಞಾನ ಅಥವ ಔಷಧ ವಿಜ್ಞಾನಕ್ಕೆ ಮೀಸಲಾದ ನೊಬೆಲ್ ಪಾರಿ 
ತೋಷಿಕ ರೋಸಲಿನ್ ಎಸ್ , ಯಾಲೊ ,ರೋಜರ್ ಸಿ, ಎಲ್ , ಗ್ಯುಲೆನಿನ್ ಮತ್ತು 
ಆಂಡೂ ವಿ. ಸ್ಕಾಲೆ ಅವರಿಗೆ ದೊರೆಯಿತು. ಪಾರಿತೋಷಿಕದ ಹಣದಲ್ಲಿ ಅರ್ಧ 
ನನ್ನು ಯಾರೊ ಅವರೂ ಉಳಿದ ಅರ್ಧವನ್ನು ಗ್ಯುಲೆನಿನ್ ಮತ್ತು ಸ್ಮಾಲೆ 
ಅವರೂ ಪಡೆದರು. 
- 1941ರಲ್ಲಿ ನ್ಯೂಯಾರ್ಕ್ ಪಟ್ಟಣದ ಹಂಟರ್ ಕಾಲೇಜಿನಿಂದ ಭೌತವಿಜ್ಞಾನ 
ವನ್ನು ಪ್ರಧಾನ ವಿಷಯವಾಗಿ ಆರಿಸಿಕೊಂಡು ತೇರ್ಗಡೆಯಾದ ಮೊದಲ ಪದವೀಧರೆ 
ಪ್ರೊ . ಯಾಲೊ . ಈಕೆ 1945ರಲ್ಲಿ ಇಲಿನಾಯ ವಿಶ್ವವಿದ್ಯಾನಿಲಯದಿಂದ 
ಪಿಎಚ್ . ಡಿ. ಪದವಿಯನ್ನು ಪಡೆದರು. 1946ರಿಂದ 1950ರವರೆಗೆ ಹಂಟರ್ 
ಕಾಲೇಜಿನಲ್ಲಿ ಭೌತವಿಜ್ಞಾನವನ್ನು ಬೋಧಿಸುತ್ತಿರುವಾಗಲೆ ಪೊ , ಯಾಲೊ 
ರೇಡಿಯೊ ಐಸೋಟೋಪುಗಳ ನೆರವಿಂದ ಶರೀರದಲ್ಲಿ ಪರಿಚಲಿಸುವ ಇನ್ಸುಲಿನ್ 
ಮತ್ತು ಬೇರೆ ಹಾರೊನುಗಳ ಮಟ್ಟವನ್ನು ಅಳೆಯುವ ಕೆಲಸದಲ್ಲಿ ಬ್ರಾನ್ಸ್ವೆ ಟರನ್ 
ಆಸ್ಪತ್ರೆಯ ವೈದ್ಯರಿಗೆ ಸಹಾಯಮಾಡುತ್ತಿದ್ದರು. ಅವರು ಬೆಳೆಸಿದ ತಂತ್ರಕ್ಕೆ 
ರೇಡಿಯೊ ಇಮೂನೊ ಆಸೆ ( RIA ) ಎಂದು ಹೆಸರು . 1956ರಲ್ಲಿ ಯಾರೊ ಅವರು 
ವೈದ್ಯ ಸಾಲೊಮನ್ ಎ , ಬರ್‌ಸನ್ ಅವರ ಜೊತೆಯಲ್ಲಿ ಪ್ರಕಟಿಸಿದ ಲೇಖನ 
RIAಗೆ ಭದ್ರ ತಳಪಾಯ ಹಾಕಿತು. 1972ರಲ್ಲಿ ಬರ್‌ಸನ್ ಅವರು ಸಾಯುವ 


ವಿಜ್ಞಾನ ವಾರ್ತೆ 


೮೧ 


ವರೆಗು ಯಾರೊ ಅವರೊಂದಿಗೆ ಕೆಲಸಮಾಡುತ್ತಿದ್ದರು. ಸಹಕೆಲಸಗಾರನ ನೆನಪಿ 
ಗಾಗಿ 1973ರಲ್ಲಿ ಯಾರೊ ಅವರ ಪ್ರಯೋಗಶಾಲೆಗೆ ಬರ್ ಸನ್ ಅವರ ಹೆಸರು 
ಇಟ್ಟರು. 

* RIA ತಂತ್ರ ಈಗ ಸುಮಾರು 4000 ವೈದ್ಯ ಪ್ರಯೋಗಸಂಸ್ಥೆಗಳಲ್ಲಿ ಬಳಕೆ 
ಯಲ್ಲಿದೆ ; 20 ಮಿಲಿಯ ಪರೀಕ್ಷೆಗಳಲ್ಲಿ 100 ವಸ್ತುಗಳನ್ನು ಪತ್ತೆ ಮಾಡುವ ಕೆಲಸ 
ಇದರಿಂದ ಆಗಿದೆ. 

77 ವರ್ಷಗಳ ಇತಿಹಾಸದಲ್ಲಿ ನೊಬೆಲ್ ಪಾರಿತೋಷಿಕವನ್ನು ಪಡೆಯುತ್ತಿರುವ 
7ನೆ ಮಹಿಳೆ ಪ್ರೊ . ಯಾಲೊ . ಅವರು ಈಗ ಟ್ರಾನ್ಸ್ವೆ ಟರನ್ಸ್ ಆಸ್ಪತ್ರೆಯ 
ಸಾಲೊಮನ್ ಎ , ಬರ್‌ಸನ್ ಸಂಶೋಧನ ಪ್ರಯೋಗಶಾಲೆಯ ಡೈರೆಕ್ಟರ್ ಆಗಿದ್ದಾರೆ. 
* ಇದರ ಜೊತೆಗೆ ನೂಯಾರ್ಕ್ ಸಿಟಿ ವಿಶ್ವವಿದ್ಯಾನಿಲಯಕ್ಕೆ ಸೇರಿದ ಮೌ , ಸಿನಾಮ್ 
ಔಷಧಿ ಶಾಲೆಯಲ್ಲಿ ಗೌರವ ಪ್ರಾಧ್ಯಾಪಕರೂ ಆಗಿದ್ದಾರೆ. 

RIA ತಂತ್ರದ ನೆರವಿನಿಂದ ಗ್ಯುಲೆವಿನ್ ಮತ್ತು ಸ್ನಾ ಲೆ ಅವರು ಸುಮಾರು 
20 ವರ್ಷಗಳ ಹಿಂದೆಯೆ ನಿರ್ನಾಳಗ್ರಂಥಿಯನ್ನು ನಿಯಂತ್ರಿಸುತ್ತದೆಂದು ಅನುಮಾನಿಸ 
ಲಾಗಿದ್ದ ಹೈಪೊತಾಲಮಿಕ್ ಹಾರೊನುಗಳ ( TRF , LRF ಮತ್ತು LH) 
ಸಂಶೋಧನೆಗೆ ತೊಡಗಿದ್ದರು. ಈ ಕೆಲಸಕ್ಕಾಗಿ ಇವರು ಟನ್ನುಗಟ್ಟಲೆ ಕುರಿ 
ಮೆದುಳನ್ನು ಉಪಯೋಗಿಸಿದರು. ಈಗ ಕೃತಕವಾಗಿ ಸಂಯೋಜಿಸುವ ಹೈಪೊ 
ತಾಲಮಿಕ್ ಹಾಕ್ಕೋನುಗಳು ಅನೇಕ ವೈದ್ಯ ಪ್ರಯೋಗಶಾಲೆಗಳಲ್ಲಿ ಬಳಕೆಯಲ್ಲಿವೆ. 

ಗ್ಯುಲೆವಿನ್ ಅವರು ಸಾಕ್‌ ಜೀವವಿಜ್ಞಾನ ಅಧ್ಯಯನಕೇಂದ್ರದಲ್ಲೂ ಸ್ಮಾಲೆ 
ಅವರು ಟುಲೇನ್ ವಿಶ್ವವಿದ್ಯಾನಿಲಯದ ಔಷಧವಿಜ್ಞಾನ ಶಾಲೆಯಲ್ಲಿ ಪ್ರಾಧ್ಯಾಪಕ 
ರಾಗಿದ್ದಾರೆ. ಇವರಿಬ್ಬರೂ ಜೀವವಿಜ್ಞಾನಿಗಳು , 

ರಸಾಯನವಿಜ್ಞಾನಕ್ಕೆ ಮೀಸಲಾದ ನೊಬೆಲ್ ಪಾರಿತೋಷಿಕ ಬ್ರಸೆಲ್ಸ್ನ 
ಅನಧೀನ ವಿಶ್ವವಿದ್ಯಾನಿಲಯದಲ್ಲಿ ಭೌತರಸಾಯನ ಪ್ರಾಧ್ಯಾಪಕರಾಗಿರುವ ಇಲ್ಯಾ ಪ್ರಿ 
ಗೊಜಿನ್ ಅವರಿಗೆ ದೊರಕಿದೆ. ಅಭಿಜಾತ ಉಷ್ಣ ಬಲವಿಜ್ಞಾನ ಕೇವಲ ವಿಪರ್ಯಸ್ಯ 
ಪ್ರಕ್ರಿಯೆಗಳ ಮತ್ತು ಸಮಸ್ಥಿತಿ ವ್ಯವಸ್ಥೆಗಳ ನಡುವೆ ಸಂಭವಿಸುವ ಪರಿವರ್ತನೆಯ 
ಬಗ್ಗೆ ಮಾತ್ರ ವಿವರಣೆ ಕೊಡುತ್ತದೆ. ಗೊಜಿನ್ ಅವರು ಹೇಗೆ ವ್ಯವಸ್ಥೆಗಳು 
(Systems ) ಉಷ್ಣ ಬಲವಿಜ್ಞಾನದ ಎರಡನೆ ನಿಯಮವನ್ನು ಉಲ್ಲಂಘಿಸುತ್ತಿವೆ ಎಂಬಂತೆ 
ಕ್ರಮವುಳ್ಳ ರಚನೆಯನ್ನು ಪಡೆಯುತ್ತವೆಂಬುದನ್ನು ಸೈದ್ಧಾಂತಿಕವಾಗಿ ತೋರಿಸಿದರು. 
ಅಸಮತಾ ಉಷ್ಣ ಬಲವಿಜ್ಞಾನ, ಮುಖ್ಯವಾಗಿ ವ್ಯಯೀವಿನ್ಯಾಸಗಳ ( dissipative 
structures ) ಸಿದ್ದಾಂತದ ಬೆಳವಣಿಗೆಗೆ ಅವರ ಕೊಡುಗೆ ಅಪಾರ . 

ವ್ಯಜೀವಿನ್ಯಾಸಗಳ ಸಿದ್ದಾಂತ ಜೀವವಿಜ್ಞಾನ ಮತ್ತು ಸಮಾಜವಿಜ್ಞಾನ 
ಕ್ಷೇತ್ರಗಳಲ್ಲೂ ಅನ್ವಯವಾಗುತ್ತಿದೆ. ಸಾಧಾರಣ ಅಣುಗಳಿಂದ ಜೀವ ಹೇಗೆ ಹುಟ್ಟಿ 


೮೨ 


ವಿಜ್ಞಾನ ಕರ್ಣಾಟಕ 


ತೆಂದು ತಿಳಿಯಲು ಪ್ರಿಗೋಜಿನ್ ಮತ್ತು ಅವರ ಸಹಕೆಲಸಗಾರರು ಈ ಸಿದ್ಧಾಂತ 
ವನ್ನು ಉಪಯೋಗಿಸುತ್ತಿದ್ದಾರೆ. 1968ರಲ್ಲಿ ರಸಾಯನ ವಿಜ್ಞಾನಕ್ಕೆ ಮೀಸಲಾದ 
ನೊಬೆಲ್ ಪಾರಿತೋಷಿಕವನ್ನು ಪಡೆದ ಲಾರ್ ಆನ್ಸಾಗರ್‌ ಅವರಿಂದ ಪ್ರಾರಂಭವಾದ 
ಕೆಲಸವನ್ನು ಪ್ರಿಗೊಜಿನ್ ಮುಂದುವರಿಸಿದ್ದಾರೆ. 

ಪ್ರಿಗೊಜಿನ್ ಅವರು ಹುಟ್ಟಿದ್ದು ಮಾಸ್ಕೋ ನಗರದಲ್ಲಿ , ಆದರೆ ಅವರ ವಿದ್ಯಾ 
ಬ್ಯಾಸವೆಲ್ಲ ನಡೆದದ್ದು ಬ್ರಸೆಲ್ಸಿನಲ್ಲಿ . 1967ರಲ್ಲಿ ಅವರೆ ಸ್ಥಾಪಿಸಿದ ಸಾಂಖ್ಯಿಕ 
ಯಂತ್ರವಿಜ್ಞಾನ ಮತ್ತು ಉಷ್ಣ ಬಲವಿಜ್ಞಾನಗಳ ಕೇಂದ್ರದ ಡೈರೆಕ್ಟರ್‌ ಕೂಡ 
ಆಗಿದ್ದಾರೆ ಗೊಜಿನ್ , 


2 . ಸರ್ ಐಸಾಕ್ ನ್ಯೂಟನ್ ಅವರ 250ನೇ ಪುಣ್ಯತಿಥಿ 
ಮಾರ್ಚ್ ತಿಂಗಳ ಮೂರನೆ ವಾರದಲ್ಲಿ ನ್ಯೂಟನ್ ಅವರ ಪುಣ್ಯತಿಥಿಯನ್ನು ಎಲ್ಲ 
ಕಡೆಯ ಆಚರಿಸಲಾಯಿತು. ಅಭಿಜಾತ ಭೌತವಿಜ್ಞಾನದ ಪ್ರವರ್ತಕನಾದ ಈ 
ಮಹಾಪುರುಷನನ್ನು ಕುರಿತು ಎಡ್ಕಂಡ್ ಹೇಲಿ ಅವರು, ದೇವರಿಗೆ ಹತ್ತಿರವಾದ 
ಪುಣ್ಯಾತ್ಮ , ಅವನನ್ನು ಸಮೀಪಿಸುವುದು ಮರ್ತ್ಯರಾದ ನಮಗೆ ದುಸ್ಸಾಧ್ಯ ' , 
ಎಂದು ಹೇಳಿದ ಮಾತು ಇಂದಿಗು ಸತ್ಯವಾಗಿಯೇ ಉಳಿದಿದೆ . ನ್ಯೂಟನ್ ಅವರೆ 
ಹೇಳಿದ ಮಾತು, ನಾನು ಉಳಿದವರಿಗಿಂತ ಸ್ವಲ್ಪ ಹೆಚ್ಚು ದೂರ ನೋಡಲು ಸಾಧ್ಯ 
ವಾದುದು ದೈತ್ಯರ ಹೆಗಲಮೇಲೆನಿಂತಿದ್ದುದರಿಂದ ” ಹೇಲಿ ಅವರ ಮಾತಿಗೆ ದೊರೆತ 
ಅಮಿತ ಪುರಾವೆ ಇದು . 


3 . ಪ್ಯಾರಿಸ್ ಸಮ್ಮೇಳನದ ನಿರ್ಣಯಗಳು 
ಆಧುನಿಕ ರಿಯಾಕ್ಟರುಗಳು ಪರಿಸರದ ಮೇಲೆ ಉಂಟುಮಾಡುವ ಪರಿಣಾಮ 
ವನ್ನು ಕುರಿತು ಚರ್ಚಿಸಲು ಮತ್ತು ಪ್ರತಿಕೂಲಪರಿಣಾಮಗಳನ್ನು ನಿವಾರಿಸಿಕೊಳ್ಳಲು 
ಅನುಸರಿಸಬೇಕಾದ ಮಾರ್ಗವನ್ನು ಕುರಿತು ಸಲಹೆಮಾಡಲು 1978ರ ಜನವರಿ 
ತಿಂಗಳಲ್ಲಿ ಪ್ಯಾರಿಸ್ ನಗರದಲ್ಲಿ ಸಮಾವೇಶಗೊಂಡಿದ್ದ ಅಂತರರಾಷ್ಟ್ರೀಯ ಅಣುಶಕ್ತಿ 
ಮಂಡಲಿ ರಿಯಾಕ್ಟರುಗಳ ಉಪಯೋಗವನ್ನು ಕಡೆಗಣಿಸಬಾರದೆಂದು ಸಾರ್ವಜನಿಕರಿಗೆ 
ಮತ್ತು ಸರ್ಕಾರಗಳಿಗೆ ಬಿನ್ನಪಮಾಡಿಕೊಂಡಿದೆ. ಶೀಘ್ರ ರಿಯಾಕ್ಟರುಗಳ ಬಗ್ಗೆ 
ಈಗ ಎದ್ದಿರುವ ವಿವಾದವನ್ನು ಗಮನಕ್ಕೆ ತೆಗೆದುಕೊಂಡು, ಅದು ಸಂರಕ್ಷಣೆ ಮಾರ್ಗ 
ಗಳನ್ನು ಕುರಿತು ಸುದೀರ್ಘವಾಗಿ ಪ್ರಸ್ತಾಪಿಸಿದೆ. ವಿದಳನ ರಿಯಾಕ್ಟರುಗಳಲ್ಲದೆ 
ಸಮ್ಮಿಳನ ರಿಯಾಕ್ಟರುಗಳೂ ಬಹುಬೇಗ ಉಪಯೋಗಕ್ಕೆ ಬರಬೇಕೆಂದು ಅದು 
ಕರೆಕೊಟ್ಟಿದೆ. ಎಚ್ಚರಿಕೆ ವಹಿಸುವುದು ಸಾಧುವಾದದು. ಭಯದ ವಾತಾವರಣವನ್ನು 
ಉಂಟುಮಾಡುವ ಪ್ರವೃತ್ತಿಯನ್ನು ಸಮ್ಮೇಳನ ಖಂಡಿಸಿದೆ. 


. 


ವಿಜ್ಞಾನ ವಾರ್ತೆ 


4, ಅತಿಭಾರ ಧಾತುಗಳಿಗಾಗಿಶೋಧನೆ 
ಕಳೆದ ಮಾರ್ಚ್ ತಿಂಗಳಲ್ಲಿ ಟೆಕ್ಸಾಸ್ ಔದ್ಯೋಗಿಕ ವಿಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ 
ಸಮಾವೇಶಗೊಂಡಿದ್ದ ಅಂತರರಾಷ್ಟ್ರೀಯ ವಿಚಾರಗೋಷ್ಠಿಯಲ್ಲಿ ಅತಿಭಾರ ಧಾತು 
ಗಳಿಗಾಗಿ ನಡೆಸುವ ಶೋಧನೆಗಳ ಬಗ್ಗೆ ವ್ಯಕ್ತಪಡಿಸಲಾದ ಭಾವನೆಗಳು ಈ ದಿಶೆಯಲ್ಲಿ 
ಆಶಾದಾಯಕ ಫಲಗಳು ಬೇಗ ದೊರೆಯಬಹುದೆಂಬುದನ್ನು ಪ್ರತಿಫಲಿಸಲಿಲ್ಲ. 
ಆದಾಗ್ಯೂ ಈ ಧಾತುಗಳು 184 ನ್ಯೂಟ್ರಾನುಗಳನ್ನೂ 110 ಅಥವ 114 
ಪ್ರೋಟಾನುಗಳನ್ನೂ ಹೊಂದಿರುತ್ತವೆಂಬುದನ್ನು ಸರ್ವೆಸಾಮಾನ್ಯವಾಗಿ ಎಲ್ಲ ಭಾಷಣ 
ಕಾರರೂ ಒಪ್ಪಿಕೊಂಡಿದ್ದಾರೆ. 228 ನ್ಯೂಟ್ರಾನುಗಳು ಮತ್ತು 126ಪ್ರೊಟಾನು 
ಗಳು ಇರುವ ಧಾತುವಿನ ಸ್ಥಿರತೆಯ ಬಗ್ಗೆಯೂ ಒಮ್ಮತ ಇರುವಂತೆ ಕಂಡಿತು. 
ಇಂಥ ಅತಿಭಾರ ಧಾತುಗಳ ನ್ಯೂಕ್ಲಿಯಗಳು ಗೋಳಾಕಾರವಾಗಿ ಇರಬೇಕಾದುದು 
ಅವಶ್ಯಕ. 
- ಭಾರ ಅಯಾನು ಪ್ರಕ್ರಿಯೆಗಳಲ್ಲಿ ಅತಿಭಾರ ಧಾಳನ್ನು ಸೃಷ್ಟಿಸುವುದೂ 
ಅಷ್ಟು ಸುಲಭವಲ್ಲ. 32 ಏಕ ಘಟಕಗಳಿಗಿಂತ ಕೋನೀರು ಆವೇಗ ಹೆಚ್ಚಾಗಿದ್ದರೆ 
ವಿದಳನ ತಡೆ ಕಾಣೆಯಾಗುತ್ತದೆ. ಆದುದರಿಂದ ಅತಿಭಾರ ಪರಮಾಣುಗಳು ಭಾರ 
ಅಯಾನು ಪ್ರಕ್ರಿಯೆಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಶಿಥಿಲವಾಗುತ್ತವೆ. 

ಅತಿಭಾರ ಧಾತುಗಳ ನಿರ್ಮಾಣಕಾರ್ಯ ಯಶಸ್ವಿಯಾಗಿಲ್ಲದಿದ್ದರೂ 
ನ್ಯೂಕ್ಲಿಯದ ಬಗ್ಗೆ ನಮಗಿರುವ ತಿಳಿವಳಿಕೆ ಭಾರ ಅಯಾನುಗಳ ಪ್ರಕ್ರಿಯೆಯ ಅಭ್ಯಾಸ 
ದಿಂದ ಬಹಳಮಟ್ಟಿಗೆ ಉತ್ತಮವಾಗಿದೆ. 


5. ನಾವು ಎಷ್ಟು ದೂರನೋಡಬಲ್ಲೆ ? 
ಸಮತಟ್ಟಾದ ಭೂಮಿಯ ಮೇಲೆ ನಿಂತ ಮನುಷ್ಯ ಒಂದು ಮೈಲಿ ದೂರದಲ್ಲಿ 
ರುವ ವಸ್ತುಗಳನ್ನಷ್ಟೆ ನೋಡಬಲ್ಲ. ಸಮುದ್ರದ ದಂಡೆಯ ಮೇಲೆ ನಿಂತಿದ್ದರೆ 10 
ರಿಂದ 45 ಮೈಲಿ ದೂರದ ವರೆಗು ಅವನ ದೃಷ್ಟಿ ಹಾಯಬಲ್ಲದು. ಪರ್ವತದ ಶಿಖರದ 
ಮೇಲೆ ಅವನು ನಿಂತಿದ್ದರೆ ಸುಮಾರು 200 ಮೈಲಿ ದೂರದಲ್ಲಿರುವ ವಸ್ತುಗಳೂ 
ಅವನಿಗೆ ಕಾಣಿಸುತ್ತವೆ. ಇಷ್ಟು ದೂರಕ್ಕೆ ಮೀರಿದ ಪಾಸಲೆಯಲ್ಲಿರುವ ವಸ್ತುಗಳು 
ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ.” 
- ಸೌರವ್ಯೂಹದಲ್ಲಿ ಭೂಮಿಯ ಕಕ್ಷೆಯ ಒಳಗಿರುವ ಗ್ರಹಗಳೆಲ್ಲ ಕಾಣಿಸುತ್ತವೆ ; 
ಹೊರಗೆ ಯುರೇನಸ್ ವರೆಗೆ ಎಲ್ಲ ಗ್ರಹಗಳೂ ಕಾಣಿಸುತ್ತವೆ ಆಕಾಶ ನಿರ್ಮಲ 
ವಾಗಿದ್ದರೆ, ಯುರೇನಸ್ ಗ್ರಹಕ್ಕೂ ಭೂಮಿಗೂ ಇರುವ ದೂರ 17 ಬಿಲಿಯನ್ 
ಮೈಲಿಗಳು. ಇಷ್ಟು ದೂರವನ್ನು ಕ್ರಮಿಸಲು ಬೆಳಕು 24 ಗಂಟೆ ಕಾಲವನ್ನು ತೆಗೆದು 
ಕೊಳ್ಳುತ್ತದೆ. ಉಳಿದ ಗ್ರಹಗಳು ಕಾಣಿಸುವುದು ದೂರದರ್ಶಕಗಳಲ್ಲಿ ಮಾತ್ರ . 

ಸೂರ್ಯನಿಗೆ ಅತಿಸಮೀಪದಲ್ಲಿರುವ ನಕ್ಷತ್ರ ಅಲ್ಪ ಸೆಂಚುರಿ , ಇದು ಭೂಮಿ 


೮೪ 


ವಿಜ್ಞಾನ ಕರ್ಣಾಟಕ 


ಯಿಂದ 4 .3 ಜೋತಿರ್ವಷ್ರಗಳ ದೂರದಲ್ಲಿದೆ. ಮಹಾಶ್ವಾನ ನಕ್ಷತ್ರ ಸಮೂಹ 
ದಲ್ಲಿರುವ ಲುಬ್ದ ಕ ( Sirius ) ನಮ್ಮಿಂದ 8 .7 ಜೋತಿರ್ವಷ್ರಗಳ ದೂರದಲ್ಲಿದೆ. 
ಮಹಾಶ್ವಾನ ನೀಹಾರಿಕೆ , ನಕ್ಷತ್ರಗಳ ಕಾವುಸೆಟ್ಟಗೆ, 1500 ಜೋತಿರ್ವಷ್ರಗಳ 
ದೂರದಲ್ಲಿದೆ. ಇವೆಲ್ಲ ಬರಿಗಣ್ಣಿಗೆ ಕಾಣಿಸುತ್ತವೆ. ಆಂಡೋಮೆಡ ಗ್ಯಾಲಾಕ್ಷಿ ಬರಿಗಣ್ಣಿಗೆ 
ಕಾಣಿಸುವ ಅತ್ಯಂತ ದೂರದ ವಿಶ್ವ , ಭೂಮಿಗೂ ಇದಕ್ಕೂ ಇರುವ ದೂರ 2 ಮಿಲಿಯ 
ಜೋತಿರ್ವಷ್ರಗಳು . 

( Science Digest , Jan - 1978 ) 


6 . ಎಲೆಕ್ಟ್ರಾನ್ ಸೂಕ್ಷ್ಮ ದರ್ಶಿ 
ಸೂಕ್ಷ್ಮದರ್ಶಿಗಳನ್ನು ಕುರಿತು ವಿವೇಚಿಸುವಾಗ ನಮ್ಮ ಪ್ರಶ್ನೆಗಳು ಎರಡು ಪ್ರಮುಖ 
ಪ್ರಾಚಲಗಳನ್ನು ಸುತ್ತುವರಿಯುತ್ತವೆ : ( ) ವಿಘಟನ ಸಾಮರ್ಥ ( resolution ) 
ಮತ್ತು (i) ಕ್ಷೇತ್ರದ ಆಳ ( depth of field). ಬೇರೊಂದು ರೀತಿಯಲ್ಲಿ ಹೇಳ 
ಬೇಕಾದರೆ : (i) ಎಷ್ಟು ಹತ್ತಿರವಿರುವ ಎರಡು ಕಣಗಳನ್ನು ಅದು ಬೇರೆಬೇರೆಯಾಗಿ 
ಇರುವಂತೆ ತೋರಿಸಬಲ್ಲದು ( ವಿಘಟನ ಸಾಮರ್ಥ ) ಮತ್ತು (ii) ಎಷ್ಟು ಆಳದ 
ವರೆಗೆ ಇರುವ ವಸ್ತು ರಚನೆಯನ್ನು ಸ್ಪಷ್ಟವಾಗಿ ನೋಡಲು ಆಗುತ್ತದೆ (ಕ್ಷೇತ್ರದ 
ಆಳ). ಬರಿಗಣ್ಣಿನ ವಿಘಟನ ಸಾಮಥ: 10-9 ಮೀ . ದ್ಯುತಿ ಸೂಕ್ಷ್ಮದರ್ಶಿಯ 
ವಿಘಟನ ಸಾಮರ್ಥ 100 ರಿಂದ 200 ನ್ಯಾ . ಮೀ . ಅದು ತೋರಿಸುವ ಕ್ಷೇತ್ರದ 
ಆಳ ತೀರಾ ಕಮ್ಮಿ . ಅತ್ಯಂತ ಶ್ರೇಷ್ಠ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಿಯ ವಿಘಟನ 
ಸಾಮರ್ಥ 0.1 ನ್ಯಾ .ಮೀ . ಇದರಲ್ಲಿ ದ್ಯುತಿ ಸೂಕ್ಷ್ಮದರ್ಶಿಯಲ್ಲಿ ಕಾಣುವುದ 
ಕ್ಕಿಂತ ಕೊನೆಯ ಪಕ್ಷ 500ರಷ್ಟು ಆಳಕ್ಕೆ ನೋಡಬಹುದು. 

(Science Digest , March , 1978 ) 


7 , ಕಾಸ್ಮಿಕ್ ಮೋಡಗಳು ಕುಸಿದು ನಕ್ಷತ್ರಗಳು ಹುಟ್ಟುವಂತೆ ಮಾಡು 
ವುದು ಏನು ? 
ದೈತ್ಯ ನಕ್ಷತ್ರಗಳು ಸಿಡಿದು ಕಾಲಾನುಕ್ರಮದಲ್ಲಿ ಸೂಪರ್ ನೋವಗಳಾಗಿ ಪರಿವರ್ತನೆ 
ಗೊಳ್ಳುತ್ತವೆ. ಸಿಡಿತದೊಂದಿಗೆ ಅಂಕುರಿಸಿದ ಆಘಾತ ತರಂಗಗಳು ಪ್ರಸಾರವಾಗುತ್ತ 
ಅವುಗಳ ಹಾದಿಯಲ್ಲಿ ಸಿಕ್ಕುವ ಮೋಡಗಳಲ್ಲಿ ಗುರುತ್ವಾಕರ್ಷಣ ಅಭದ್ರತೆಯನ್ನು 
ಉಂಟುಮಾಡುತ್ತವೆ. ಸಿಡಿತ ಸಂಭವಿಸಿದ ನಂತರ ಆಘಾತ ತರಂಗಗಳು ಮಿಲಿಯ 
ವರ್ಷಗಳ ಕಾಲ ಪ್ರಸಾರವಾಗುತ್ತಲೆ ಇರುತ್ತವೆಂದು ಗ್ರಹಿಸಲಾಗಿದೆ. ಇವುಗಳು 
ಸೃಷ್ಟಿಸುವ ಗುರುತ್ವಾಕರ್ಷಣ ಅಭದ್ರತೆಯಿಂದಲೆ ಕಾಸ್ಮಿಕ್ ಮೋಡಗಳು ಕುಸಿದು 
ನಕ್ಷತ್ರಗಳು ಹುಟ್ಟುವುದು. 

(Science Amer , April . 1978 ) 


೮೫ 


ವಿಜ್ಞಾನ ವಾರ್ತೆ 
8 , ಓಲ್ಸರ್ ವಿರೋಧಾಭಾಸ 
16 ಮತ್ತು 17ನೇ ಶತಮಾನಗಳಲ್ಲಿ ಪ್ರಚಲಿತವಿದ್ದ ಅನಂತ ಮತ್ತು ಸ್ಥಾಯಿ ವಿಶ್ವ 
ಸಿದ್ದಾಂತದ ಪ್ರಕಾರ ನಾವು ಯಾವ ದಿಕ್ಕಿನಲ್ಲಿ ನೋಡಿದರು ನಮ್ಮ ದೃಷ್ಟಿಗೆ ಒಂದು 
ನಕ್ಷತ್ರ ಎದುರಾಗುತ್ತದೆ. ಅಂದರೆ ಆಕಾಶ ಯಾವಾಗಲು ಸೂರ್ಯನ ಬೆಳಕಿಗೆ 
ಸರಿಗಟ್ಟುವ ಪ್ರಕಾಶದಿಂದ ಜ್ವಲಿಸುತ್ತಿರಬೇಕು. ಆದರೆ ರಾತ್ರಿ ವೇಳೆ ಆಕಾಶ ಪ್ರಕಾಶ 
ಶೂನ್ಯವಾಗಿರುತ್ತದೆ. ಸಿದ್ದಾಂತಕ್ಕೂ ಅವಲೋಕನೆಗೂ ಇರುವ ಈ ವ್ಯತ್ಯಾಸವನ್ನೆ 
ಓಲ್ಸರ್ ವಿರೋಧಾಭಾಸ ಎಂದು ಕರೆಯುವುದು. ಹಲ್ಮಾನ್ ಬಾಂಡಿ ಅವರು ಈ 
ವಿರೋಧಾಭಾಸವನ್ನು ಯಾರು ಮೊದಲು ಗುರುತಿಸಿದರು ಎಂಬ ವಿಷಯ ಸರಿಯಾಗಿ 
ತಿಳಿದಿಲ್ಲವಾದ ಕಾರಣ ಇದನ್ನು ಪ್ರಕಾಶೀ ಆಕಾಶ ವಿರೋಧಾಭಾಸ ಎಂದು ಕರೆಯು 
ವುದೆ ಸರಿ ಎನ್ನು ತ್ತಾರೆ. 

( Physics Today, Feb . 1978 ) 

ಎಚ್ , ಎಸ್ . 


೨ . ಮರುಭೂಮಿಯಲ್ಲಿ ಅಪೂರ್ವ ಕಲಾಮಂದಿರ 
ರಷ್ಯದ ಪಶ್ಚಿಮ ಟರ್ಕ್ಮೇನಿಯದ ಕಾರಕುಂ ಮರುಭೂಮಿಯಲ್ಲಿ ಭೂವಿಜ್ಞಾನಿಗಳು 
ಒಂದು ಅಸದೃಶವಾದ ಕಲಾಪ್ರದರ್ಶನವನ್ನು ಕಂಡುಹಿಡಿದಿದ್ದಾರೆ. ಈ ಸಣ್ಣ 
ಪ್ರದೇಶವು ಹೆಚ್ಚು ಪರಿಚಯವಿಲ್ಲ . ಟರ್ಕ್ಮೇನಿಯನ್ ಭಾಷೆಯಲ್ಲಿ ಬೊಯಡಗ್ 
ಪರ್ವತ ಎಂದರೆ ವರ್ಣಪರ್ವತ ಎಂದು ಅರ್ಥ. ಈ ಪರ್ವತ ಪ್ರದೇಶದ ನಸುಗೆಂಪು 
ಮರಳುಶಿಲೆಗಳಲ್ಲಿ ವೈಭವಯುತವಾದ ಶಿಲಾಕೃತಿಗಳ ಶ್ರೇಣಿಕಡೆಯಲ್ಪಟ್ಟಿದೆ. 

ವಿವಿಧ ವರ್ಣಗಳಿಂದ ಕೂಡಿದ ವಿವರಗಳು ಎದ್ದು ಕಾಣುವುವು. ಈ ವರ್ಣಗಳು 
ಕೆಸರು ಅಗ್ನಿ ಪರ್ವತಗಳು ಮತ್ತು ಆಗಿಂದಾಗ್ಯ ಚೇತನಗೊಳ್ಳುವ ಬಿಸಿನೀರಿನ 
ಊಟೆಗಳಿಂದಾದವು. ಮರುಭೂಮಿಯ ನಯವಾದ ಮರಳನ್ನು ನುಣಪುಮಾಡಲು 
ಉಪಯೋಗಿಸಿಕೊಂಡು ಗಾಳಿಯು ಶಿಲಾಕೃತಿಗಳ ಮೇಲೆ ಕಾರ್ಯನಡೆಸಿದೆ. ಪರಿಣಿತರು 
ಈ ಕಲಾಮಂದಿರವು ಹಲವು ಸಾವಿರ ವರ್ಷಗಳಿಂದಲೇ ಇರಬೇಕೆಂದು ಅಭಿಪ್ರಾಯ 
ಪಟ್ಟಿದ್ದಾರೆ. 


10 . ಸೂಕ್ಷ್ಮದರ್ಶಕ ಯಂತ್ರದಡಿಯಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ / ಕಣ್ಣಿನ 
ಸೂಕ್ಷ್ಮ ಶಸ್ತ್ರಚಿಕಿತ್ಸೆಗೆ ತಕ್ಕ ಪ್ರಪ್ರಥಮ ಸಲಕರಣೆಗಳು : 
ರಷ್ಯದ ವೈದ್ಯಕೀಯ ಸಲಕರಣೆ ಸಂಶೋಧನ ಮಂದಿರದ ತಜ್ಞರು ಕಣ್ಣಿನ ಶಸ್ತ್ರ 
ಚಿಕಿತ್ಸೆಯಲ್ಲಿ ಉಪಯೋಗಿಸುವ ಒಂದು ಸಲಕರಣಾಶ್ರೇಣಿಯನ್ನು ತಯಾರಿಸಿದ್ದಾರೆ. 
ಇದು ಕಣ್ಣಿನ ಸೂಕ್ಷ್ಮ ಶಸ್ತ್ರ ಚಿಕಿತ್ಸೆಗೆ ಅಗತ್ಯವಾದ ಎಲ್ಲ ಸಲಕರಣೆಗಳನ್ನೊಳ 


೮೬ 


ವಿಜ್ಞಾನ ಕರ್ಣಾಟಕ 


ಗೊಂಡಿದ್ದು , ಸೂಕ್ಷ್ಮದರ್ಶಕ ಯಂತ್ರವನ್ನು ಪ್ರಯೋಗಿಸಿ ಮಾಡುವ ಶಸ್ತ್ರಚಿಕಿತ್ಸೆಗೂ 
ಉಪಯುಕ್ತವಾಗಿದೆ. ಅಲ್ಲದೆ ಶಸ್ತ್ರ ಚಿಕಿತ್ಸೆಯಿಂದಾಗುವ ಗಾಯಗಳನ್ನೂ ಕಡಿಮೆ 
ಮಾಡುವುದು. ವೈದ್ಯಕೀಯ ವೃತ್ತಿಯಲ್ಲಿ ಬಳಸುತ್ತಿರುವ ಸಲಕರಣೆಗಳಲ್ಲಿ ಇದೇ 
ಪ್ರಪ್ರಥಮವಾದುದು. 


11 . ಗಾಳಿಯಿಂದ ದ್ರಾವಕ: 
ಹಲವಾರು ಕೈ ಕಾರಿಕೆಗಳಲ್ಲಿ ಹೇರಳವಾಗಿ ಉಪಯೋಗಿಸುವ ನೈಟ್ರಿಕ್ ಆಮ್ಲವನ್ನು 
ಸಾಮಾನ್ಯವಾಗಿ ನೈಸರ್ಗಿಕ ಅನಿಲದಿಂದ ತಯಾರಿಸುತ್ತಾರೆ. ಈ ಕೈಗಾರಿಕೆಗಳು 
ನೈಟ್ರಿಕ್ ಆಮ್ಲು ತಯಾರಿಸುವಾಗ ಸಾಕಷ್ಟು ಪ್ರಮಾಣದ ಹಾನಿಕರ ಮಾಲಿನ್ಯ 
ಪದಾರ್ಥಗಳನ್ನು ವಾಯುಮಂಡಲಕ್ಕೆ ಹೊರಸೂಸುವುವು. 

ಆದರೆ ಇತ್ತೀಚೆಗೆ ಮಾಸ್ಕೊ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಒಂದು 
ಹೆಚ್ಚು ಉಪಯುಕ್ತ ಸಲಹೆ ನೀಡಿದ್ದಾರೆ. ಈ ವಿಧಾನದಂತೆ ಕಡಿಮೆ ಶಾಕದ 
ಪ್ಲಾಸ್ಮವನ್ನು ಪ್ರೇರಕವಸ್ತುವನ್ನಾಗಿ ಉಪಯೋಗಿಸಿ ಗಾಳಿಯಿಂದಲೇ ನೈಟ್ರಿಕ್ 
ಆಮ್ಲವನ್ನು ತಯಾರಿಸುವುದು. ಈ ಕ್ರಿಯೆಯಲ್ಲಿ ಹೆಚ್ಚು ಓಜೋನ್ ಪೂರಿತ 
ಗಾಳಿಯನ್ನು ಪ್ಲಾಸ್ಮ ತಯಾರಿಕೆಯ ಯಂತ್ರದೊಳಕ್ಕೆ ಸೇರಿಸಿದರೆ , ಆಗ ನೈಟ್ರೋ 
ಜೋನ ಸಾರಜನಕವಾಗುವುದು . ಇದನ್ನು ನೀರು ಹೀರಿಕೊಂಡು ನೈಟ್ರಿಕ್ ಆಮ್ಲ 
ವಾಗುವುದು. 

ಈ ವಿಧಾನದಿಂದ ನೈಸರ್ಗಿಕ ಅನಿಲದ ಉಳಿತಾಯದ ಜೊತೆಗೆ ವಾಯು 
ಮಂಡಲದ ಮಾಲಿನ್ಯವೂ ಅತಿಕಡಿಮೆ . ಅನಿರೀಕ್ಷಿತ ಉಪಯೋಗವೆಂದರೆ, ಕೈಗಾರಿಕೆ 
ಗಳಿಂದ ಹೊರಬರುವ ಕೆಟ್ಟ ಅನಿಲಗಳಿಂದ ತುಂಬಿದ ಹೊಗೆ, ಗಾಳಿಯಿಂದಲೇ 
'ಸುಲಭವಾಗಿ ನೈಟ್ರೋಜನ್ ಆಕ್ಸಿಡ್‌ಗಳನ್ನು ತಯಾರಿಸಬಹುದು. ಹಾಗೂ 
ಉತ್ತಮ ದರ್ಜೆಯ ಸಾಂದ್ರೀಕೃತ ನೈಟ್ರಿಕ್ ಆಮ್ಲವನ್ನೂ ಉಪಪದಾರ್ಥವಾಗಿ 
ಪಡೆಯಬಹುದು. 


12 . ಬೃಹದಾಕಾರದ ಶಿಲೆ ಕೆಲವೇ ಸೆಕೆಂಡುಗಳಲ್ಲಿ ಭಗ್ನಾವಶೇಷ ! 
ಒಂದು ಬೃಹದಾಕಾರದ ಗ್ರಾನೈಟ್ ಶಿಲೆಯನ್ನು ಸಾಮಾನ್ಯವಾಗಿ ಬೇಗ ಒಡೆದು 
ಚೂರುಮಾಡುವುದು ದುಸ್ಸಾಧ್ಯವೆಂದು ಅನಿಸುತ್ತದೆ. ಆದರೆ ಇತ್ತೀಚೆಗೆ ರಷ್ಯದ 
ಕೇಂದ್ರೀಯ ಗಣಿಗಾರಿಕೆಯಂತ್ರಗಳ ಸಂಶೋಧನಾ ಮಂದಿರದಲ್ಲಿ ತಯಾರಾದ 
ಯಂತ್ರವು ಬೃಹದಾಕಾರದ ಶಿಲೆಯನ್ನು ಕೇವಲ ಕೆಲವೇ ಘಳಿಗೆಗಳಲ್ಲಿ ಮುರುಕಲು 
ಗುಪ್ಪೆಯಾಗಿ ಮಾಡುವುದು, 

ನಿರಂತರವಾಗಿ ಸುಮಾರು ಒಂದು ಸೆಕೆಂಡಿಗೆ 25ರಂತೆ ಉತ್ಪತ್ತಿಯಾಗುವ 
ಸೂಕ್ಷಸ್ಫೋಟಕ ಶ್ರೇಣಿಯ ಅಸಮಾನ್ಯ ತತ್ವದ ಆಧಾರದ ಮೇಲೆ ಈ ಕಾರ್ಯ 


ವಿಜ್ಞಾನ ವಾರ್ತೆ 


೮೭ 


ನಡೆಯುವುದು. ಕಪ್ಪು ವರ್ತುಲನಾಳಿಯನ್ನು ತುದಿಯಲ್ಲಿ ಹೊಂದಿರುವ ಉದ್ದವಾದ 
ಕೆಂಪು ತೋಳಿನಂತಿರುವ ಸ್ಫೋಟಉತ್ಪಾದನಾಯಂತ್ರದ ಭಾಗವು ಬಂಡೆಯ 
ಸರಿಯುವುದು . ಅನಂತರ ಪ್ರಕಾಶಮಾನವಾದ ಬೆಳಕನ್ನು ಕಪ್ಪು ವರ್ಣದ ವರ್ತುಲ 
ನಾಳಿಯ ತುದಿಯಿಂದ ಚೆಲ್ಲುವುದು . ಈ ಬೆಳಕಿನ ಪ್ರಕಾಶದಲ್ಲಿ ವಾಸ್ತವವಾಗಿ 
ಅಸಂಖ್ಯಾತ ಮಿಶ್ರಿತ ಅತಿಸೂಕ್ಷ್ಮ ಸೈಟನೆಗಳಿರುತ್ತವೆ. 
- ಅತಿಶಯವೆಂದರೆ, ಈ ಸ್ಫೋಟಉತ್ಪಾದಕ ಯಂತ್ರದಲ್ಲಿ ಒಂದು ಸ್ಫೋಟಕವೂ 
ಇರುವುದಿಲ್ಲ. ಯಂತ್ರ ಚಾಲನೆಯಾದನಂತರವೇ ಕಪ್ಪು ವರ್ಣದ ವರ್ತುಲನಾಳಿ 
ಸೂಸುಬಾಯಿಯ ತುದಿಯಲ್ಲಿ ಆಕ್ರಮಣಕಾರಕವಲ್ಲದ ಮೂರು ವಸ್ತುಗಳ 
ಸಂಯೋಜನೆಯಿಂದಸ್ಫೋಟನೆ ಉತ್ಪತ್ತಿಯಾಗುವುದು. 

ಈ ಅದ್ಭುತ ಯಂತ್ರಸಾಧನವನ್ನು ಶಿಲೆ ಮತ್ತು ಗಟ್ಟಿ ಮಣ್ಣನ್ನು ಪುಡಿ 
ಮಾಡಲು, ಕಾಲುವೆಗಳನ್ನು ತೋಡಲು ಮತ್ತು ತೋಡುಬಾವಿ ಕೊಳವೆಬಾವಿಗಳಲ್ಲಿ 
ಹಾಗೂ ಎರಕ ಹೊಯ್ದದರಮೇಲಿರುವ ಚೆಕ್ಕೆಗಳನ್ನು ತೆಗೆಯಲು ಮುಂತಾದ 
ಹಲವಾರು ಕಾರ್ಯಗಳಲ್ಲಿ ಉಪಯೋಗಿಸಬಹುದು. 

ಎವ , ಎನ್ . ಎಮ್ . 


ಪುಸ್ತಕ ಲೋಕ 


ಆರೋಗ್ಯ ಜೀವನದ ದಾರಿ : ಲೇಖಕರು : ಡಾ , ನ, ಭೀ , ಸಿದ್ದಾ೦ತಿ ; ಬೆಳ್ಳಿ ಹಬ್ಬದ 
ಪ್ರಕಟನೆ- ೪೪, ಕನ್ನಡ ಅಧ್ಯಯನ ಪೀಠ, ಪಠ್ಯಪುಸ್ತಕ ನಿರ್ದೆಶನಾಲಯ , ಕರ್ಣಾಟಕ 
ವಿಶ್ವ ವಿದ್ಯಾಲಯ , ಧಾರವಾಡ- ೩ (1976) , ಪು. ೧೩೧ ಬೆಲೆ : ಸಾದಾಪ್ರತಿ ರೂ , ೧೦ ೦೦ , 
ಅರ್ಧಕ್ಕಾಲಿಕೊ ಪ್ರತಿ ರೂ . ೧೩- ೦೦, 


ಜನಸಾಮಾನ್ಯರಿಗೆ ತಿಳಿಯುವಂತೆ ಕನ್ನಡಲ್ಲಿ ವಿಜ್ಞಾನವಿಷಯಗಳನ್ನು ವಿವಿಧ 
ಕಾಲೇಜುಗಳ ಹಾಗೂ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರು ಮತ್ತು ಇತರ ತಜ್ಞರು 
ಗಳಿಂದ ರಚಿಸಿಸಿ ಪುಸ್ತಕಗಳನ್ನು ಪ್ರಕಟಿಸುವ ಕಾರ್ಯವನ್ನು ಕರ್ನಾಟಕ ವಿಶ್ವವಿದ್ಯಾ 
ಲಯದ ಕನ್ನಡ ಅಧ್ಯಯನ ಪೀಠದ ಪಠ್ಯ ಪುಸ್ತಕ ನಿರ್ದೇಶನಾಲಯವು 
ಹಮ್ಮಿಕೊಂಡಿರುವ ಮೇರೆಗೆ ಈ ಪುಸ್ತಕ ಪ್ರಕಟವಾಗಿದೆಯೆಂದು ತಿಳಿದುಬರುತ್ತದೆ. 
ಪುಸ್ತಕದಲ್ಲಿ ಜನಸಾಮಾನ್ಯರ ದಿನನಿತ್ಯದರೋಗಗಳ ವಿಧಾನ ಹಾಗೂ ಚಿಕಿತ್ಸೆಯನ್ನು 
ಅತ್ಯಂತ ಸರಳವಾದ ರೀತಿಯಲ್ಲಿ ಬರೆದಿರುವುದಾಗಿ ಅಧ್ಯಯನಪೀಠದ ನಿರ್ದೆಶಕರು 
ತಿಳಿಸಿರುತ್ತಾರೆ. ವೈದ್ಯಕೀಯ ವಿದ್ಯಾರ್ಥಿಗಳಿಗೂ ರೋಗದಿಂದ ಬಿಡುಗಡೆ ಪಡೆದು 
ಸುಖಜೀವನವನ್ನು ಸಾಗಿಸಲು ಬಯಸುವವರಿಗೂ ಈ ಕೃತಿ ನೇರವಾದ ದಾರಿಯನ್ನು 
ತೋರುತ್ತದೆಂದೂ ಹೇಳಲಾಗಿದೆ. 
- ಡಾ . ಸಿದ್ದಾ೦ತಿಯವರು ಹುಬ್ಬಳ್ಳಿಯ ಆಯುರ್ವೇದ ಕಾಲೇಜಿನಲ್ಲಿ ಪ್ರಾಧ್ಯಾ 
ಪಕರಾಗಿರುವುದರಿಂದ ಅವರು ಆಯುರ್ವೇದದ ಪ್ರಕಾರ ವಿಷಯಗಳನ್ನು ಪುಸ್ತಕದಲ್ಲಿ 
ವಿವರಿಸಿದ್ದಾರೆಂದು ಭಾವನೆ ಬರಬಹುದಾದರೂ ಹಾಗಿಲ್ಲ. ಪುಸ್ತಕದ ಉದ್ದಕ್ಕೂ 
ಅನೇಕ ಕಡೆ ರೋಗದ ವಿಚಾರ, ತಡೆ, ಆರೋಗ್ಯ ಸಂರಕ್ಷಣೆ, ದೇಹಕಾರ್ಯವಿಜ್ಞಾನ 
ಇವುಗಳ ವಿಷಯದಲ್ಲಿ ಪಾಶ್ಚಾತ್ಯವೈದ್ಯ ವಿಜ್ಞಾನದ ಪ್ರಕಾರ ವಿವರಣೆಗಳೂ ಇದ್ದಂತೆ 
ಕಾಣಿಸುತ್ತವೆ. ಇವುಗಳಲ್ಲಿ ಕೆಲವು ಶಾಸ್ತ್ರೀಯವಲ್ಲ , ಕೆಲವು ಮಾನವರ ಸಾಮಾನ್ಯ 
ಅರಿವಿಗೆ (ಕಾಮನ್ ಸೆನ್ಸ್ ) ಒಪ್ಪುವಂಥವು ಮಾತ್ರ . ಪಾಶ್ಚಾತ್ಯ ವೈದ್ಯ ಪರಿಣತರು 
ಇವುಗಳನ್ನು ಇಲ್ಲಿಯ ಹಾಗೆ ವಿವರಿಸುವುದು ವಾಡಿಕೆ ಇಲ್ಲ. ಉದಾಹರಣೆಗೆ, ಉನ್ಮಾದ, 
ಸುರಾಪಾನ, ಹಠಾತ್ಮರಣ ಮುಂತಾದುವನ್ನು ವಿವರಿಸುವ ಅಧ್ಯಾಯಗಳು. 
ಪಾಶ್ಚಾತ್ಯ ವೈದ್ಯ ಮತ್ತು ಆಯರ್ವೇದವೈದ್ಯ ಎರಡರ ಪ್ರಕಾರವಾಗಿಯೂ ಯಾವುದೇ 
ವಿಷಯವನ್ನು ವಿವರಿಸುವಾಗ ಎರಡು ವಿವರಗಳನ್ನೂ ಬೇರೆ ಬೇರೆಯಾಗಿಯೇ , 
ಬೇಕಾದರೆ ಹೊಗಳಿ, ವಿವರಿಸುವುದು ಸೂಕ್ತ . ಬೇಕಾಬಿಟ್ಟಿಯಾಗಿ ಕಲಸುಮೇಲೋಗರ 
ಮಾಡುವುದು ಉಚಿತವಲ್ಲ. ವಿಷಯಗಳು ಇಲ್ಲಿ ಹೀಗೆ ಮಿಶ್ರಿತವಾಗಿ ಹೇಳಲ್ಪಟ್ಟರು 


೮೯ 


ಪುಸ್ತಕ ಲೋಕ 
ವುದರಿಂದ ( ಉದಾ : ಪುಟ ೧೦ , ಪುಟ ೫೨ ಇತ್ಯಾದಿ) ಈ ಪುಸ್ತಕ ಆಯುರ್ವೇದ 
ವಿದ್ಯಾರ್ಥಿಗಳಿಗಾಗಲಿ ಪಾಶ್ಚಾತ್ಯ ವೈದ್ಯ ವಿದ್ಯಾರ್ಥಿಗಳಿಗಾಗಲಿ ಪಠ್ಯಪುಸ್ತಕವಾಗಲು 
ಯೋಗ್ಯವಲ್ಲ . ವಿಷಯನಿರೂಪಣೆ ಗಹನವಾಗಿಲ್ಲದೆ ಸರಳ ರೀತಿಯಲ್ಲಿರುವುದರಿಂದ ಇದು 
ಸ್ನಾತಕೋತ್ತರಪೂರಕಗ್ರಂಥವೂ ಆಗಲಾರದು. ಆದರೆ ಸಾಮಾನ್ಯ ಅರಿವಿಗೆ ಒಪ್ಪಿಗೆ 
ಆಗುವಂತೆ ಸಾದಾರಣವಾಗಿ ಮೊದಲಿಂದ ಕೊನೆಯವರೆವಿಗೂ ವಿಷಯಗಳನ್ನು 
ವಿವರಿಸಿರುವುದರಿಂದ ಈ ಪುಸ್ತಕ ಜನಸಾಮಾನ್ಯಕ್ಕೆ ಉಪಯುಕ್ತವಾಗಬಹುದಾದದ್ದು 
ಎನ್ನಿಸುತ್ತದೆ. 

' ಆದರೂ ಕಂಡಹಾಗೆಯೆ ಮನಸ್ಸಿಗೆ ಒಪ್ಪಿಗೆ ಆಗದ ಅಂಶಗಳೂ ಇವೆ. ಇಂಥವಕ್ಕೆ 
ಶಾಸ್ತ್ರಾಧಾರ ಇರುವುದಿಲ್ಲವೆಂಬುದು ವೇದ್ಯವೇ . ಉದಾಹರಣೆಗೆ ಪುಸ್ತಕದ ಮೊದಲ 
ಪ್ಯಾರದಲ್ಲಿ ಆರೋಗ್ಯವನ್ನು ಶ್ರಮಪಟ್ಟು ಬೆವರುಸುರಿಸಿ ಸಂಪಾದಿಸಬೇಕಾಗುತ್ತದೆ 
ಎಂದಿದೆ. ಆರೋಗ್ಯ ನಿಸರ್ಗದ ಒಂದು ಕೊಡುಗೆ ಎಂದು ಲೇಖಕರೇ ಹೇಳಿದ್ದಾರೆ. 
ಅಂದರೆ ಅದನ್ನು ಸಂಪಾದಿಸುವ ಅಗತ್ಯವಿಲ್ಲ. ಆರೋಗ್ಯ ಕೆಟ್ಟು ರೋಗ ಬಂದ ಕೂಡಲೆ 
ಅದನ್ನು ದುರಸ್ತು ಮಾಡಿಕೊಳ್ಳಬೇಕಾದುದುರೋಗಬರದಂತೆಯೇ ಎಚ್ಚರಿಕೆವಹಿಸಿದ್ದು 
ಆರೋಗ್ಯಸ್ಥಿತಿಯನ್ನು ಸಂರಕ್ಷಿಸಿಕೊಂಡಿರಬೇಕಾದುದು- ಇವು ಅಗತ್ಯ ಕ್ರಮಗಳು. 
ಈ ಪುಟ ೧೦ - ೧೧ರಲ್ಲಿ ಮಲನಿರೀಕ್ಷಣೆ ಎಂಬ ವಿಷಯ . ಇದು ಮಲವೀಕ್ಷಣೆಯೇ 
ಹೊರತು ನಿರೀಕ್ಷಣೆ ಅಲ್ಲ. ಇಲ್ಲಿ ಮಲಕ್ಕೆ ಯಾವತರದ ದುರ್ವಾಸನೆ ಇರಬಾರದು?” 
ಎಂದಿದೆ. ದುರ್ವಾಸನೆ ಇಲ್ಲದ ಮಲ ಇಲ್ಲವೆಂದೇ ಹೇಳಬೇಕು. ಮಲದ ದುರ್ವಾಸನೆಗೆ 
ಕಾರಣವಾದ ರಾಸಾಯನಿಕಕ್ಕೆ ಸೈಟೋಲ್ ಎಂದು ಪಾಶ್ಚಾತ್ಯ ವಿಜ್ಞಾನಿಗಳು 
ಅನ್ವರ್ಥವಾಗಿಯೇ ಹೆಸರಿಟ್ಟಿದ್ದಾರೆ. ಹೀಗೆಯೇ ಪುಟ 14ರಲ್ಲಿ “ ಪ್ರತಿತುತ್ತನ್ನು 
ಕನಿಷ್ಠ ಇಪ್ಪತ್ತು ಸಲ ಚರ್ವಣಮಾಡಿ'' ಎಂದಿದೆ. ಇದು ಸಾಧ್ಯವೂ ಇಲ್ಲ, ಸಾಧುವೂ 
ಅಲ್ಲ. ಅತಿ ಚರ್ವಣದಿಂದ ಜಠರದಲ್ಲಿ ಪಚನಕಾಲ ಮೊಟಕಾಗಿಬಿಡಬಹುದು - ಇತ್ಯಾದಿ. 

ಅನುಕ್ರಮಣಿಕೆಯಲ್ಲಿತೋರಿಸಿರುವ ಕ್ರಮದಂತೆ , ವಿಷಯಪ್ರಸ್ತಾವನೆ ಮಾಡಿರು 
ವುದು ಸಮಂಜಸವಲ್ಲ . ಪುಸ್ತಕದಲ್ಲಿ ಒಂದು ಅಧ್ಯಾಯದ ವಿಷಯ ನೆರೆಯ 
ಅಧ್ಯಾಯದ ವಿಷಯಕ್ಕೆ ಸಂಬಂಧವೇ ಪಟ್ಟಲ್ಲದಿರುವುದು ಎತ್ತಿ ಕಾಣುತ್ತದೆ. ಉದಾ 
ಹರಣೆಗೆ, “ಸೋಡಕುಡಿಯಬಹುದೇ ” ಆದಮೇಲೆ “ ನಗು - ಅಳು'' ; ಅದಾದಮೇಲೆ 

ನಿಯೋಜಿತ ಕುಟುಂಬ' . ಹೀಗೆಯೇ ಕೆಲವು ಅನಾರೋಗ್ಯ ಸ್ಥಿತಿಗಳ ವಿಚಾರ 
ಪ್ರಸ್ತಾವಿಸುವಾಗಲೂ ಅಡ್ಡಾದಿಡ್ಡಿ ಆಗಿದೆ _ ಮೈಲಿಬೇನೆ'' ಆದಮೇಲೆ ಸುರಾ 
ಪಾನದ ಇತಿಮಿತಿ?” ; ಅನಂತರ ಉನ್ಮಾದ. ಸೋಂಕುರೋಗಗಳು , ದೇಹಕ್ರಿಯೆಯಲ್ಲಿ 
ಎಡವಟ್ಟಾಗುವುದರಿಂದ ಬರುವ ರೋಗಗಳು ಇತ್ಯಾದಿಯಾಗಿ ರೋಗಗಳನ್ನು 
ವಿಂಗಡಿಸಿ ಒಂದೊಂದು ಶೀರ್ಷಿಕೆಯ ಅಡಿಯಲ್ಲು ಸಂಬಂಧಪಟ್ಟ ರೋಗಗಳೆಲ್ಲವನ್ನೂ 
ವಿವರಿಸಿದ್ದರೆ ಚೆನ್ನಾಗಿತ್ತು . ಪುಸ್ತಕದ ಮೊದಲಿಂದಕೊನೆಯವರೆಗೆ ಪ್ರತಿ ಅಧ್ಯಾಯದ 
ವಿಷಯಗಳನ್ನು ಮುಂದಿನ ವಿಷಯಗಳಿಗೆ ಸಂಬಂಧಿಸಿರುವಂತೆ ಜೋಡಿಸಿ ಬರೆದಿದ್ದರೆ 


ಟ 


೯ 


ರಿ 


ವಿಜ್ಞಾನ ಕರ್ಣಾಟಕ 


00 


ಆರೋಗ್ಯಜೀವನದ ದಾರಿ ಇದೇ ಎಂಬುದನ್ನು ಹೆಚ್ಚು ಸುಲಭವಾಗಿ ಮನದಟ್ಟು 
ಮಾಡಿಸಬಹುದಾಗಿತ್ತು . ಪುಸ್ತಕ ಅಚ್ಚು ಮಾಡುವಲ್ಲಿ ಅನೇಕ ಅಶುದ್ಧಗಳಿವೆ. 
ಬಳಸಿರುವ ಇಂಗ್ಲಿಷ್ ಪದಗಳಲ್ಲಿಯಂತೂ ಇಂಥ ತಪ್ಪುಗಳು ಅಧಿಕವಾಗಿಯೇ ಇವೆ. 
ಶುದ್ಧಾಶುದ್ದ ಪಟ್ಟಿಯನ್ನಾದರೂ ಕೊಟ್ಟಿದ್ದರೆ ಒಳಿತಾಗುತ್ತಿತ್ತು . 

ವೈದ್ಯಕೀಯ ವಿಚಾರವಾಗಿ ಬರೆದ ಗ್ರಂಥ ಹೀಗೆ ಆಯುರ್ವೆದರೀತಿಯಾಗಿಯೂ 
ಪಾಶ್ಚಾತ್ಯ ವೈದ್ಯರೀತಿಯಾಗಿಯೂ ಇದ್ದು / ಇಲ್ಲದೆ ಇರುವುದು ತಪ್ಪು . ಎರಡು 
ರೀತಿಯ ವೈದ್ಯದಲ್ಲಿ ಪರಿಣತರಾದವರಿಗೂ ಇಂಥ ಪುಸ್ತಕದ ವಿಮರ್ಶೆ ಮಾಡುವುದು 
ಕಷ್ಟವೆನ್ನಿಸುತ್ತದೆ. ತತ್ವಶಃ ಎರಡು ವೈದ್ಯರೀತಿಗಳೂ ಭಿನ್ನವಾಗಿರುವುದರಿಂದ 
ಕಲಬೆರಕೆ ಮಾಡಹೋಗುವುದು ಸರಿಯಲ್ಲ. ಈ ಪುಸ್ತಕದಲ್ಲಿ ವಿಷಯಗಳು ಹೀಗೆ 
ಕಲಬೆರಕೆಯೇ ಆಗಿದ್ದರೂ ಲೇಖಕರು ಇದನ್ನು ಸುಲಭಭಾಷೆಯಲ್ಲಿ, ಜನಸಾಮಾನ್ಯರು 
ಓದಿ ಅರ್ಥಮಾಡಿಕೊಳ್ಳುವಂತೆ ಬರೆದಿದ್ದಾರೆ. ಆರೋಗ್ಯ ಜೀವನದ ದಾರಿ ಯಾವುದು 
ಎಂದು ತೋರಿಸುತ್ತ ಲೇಖಕರು ಸೌಂದರ್ಯಕ್ಕೂ ಆರೋಗ್ಯಕ್ಕೂ ಪರಸ್ಪರ ಸಂಬಂಧ 
ವಿರುವುದರಿಂದ ಸೌಂದರ್ಯೋಪಾಸನೆಗಾಗಿ ಯಾವ ಕ್ರಮಗಳನ್ನು ಅನುಸರಿಸಬೇಕು 
ಅಥವಾ ಬಾರದು, ಆರೋಗ್ಯಕ್ಕೆ ನಗು - ಅಳುಗಳೂ ಹೇಗೆ ಮುಖ್ಯ , ಸೋಡಕುಡಿಯ 
ಬಹುದೆ - ಎಂದು ಮುಂತಾದ ವಿಷಯಗಳನ್ನೆಲ್ಲ ಪ್ರಸ್ತಾವಿಸಿರುವುದರಿಂದ ಓದುಗರ 
ಕುತೂಹಲ ಕೆರಳಿ ಮುಂದುಮುಂದಕ್ಕೆ ಓದಿಕೊಂಡು ಹೋಗಬೇಕೆನ್ನಿಸುತ್ತದೆ. 
ಪುಸ್ತಕವನ್ನು ಓದಿಮುಗಿಸಿದ ಮೇಲೆ ಓದುಗರು ಆರೋಗ್ಯ ಜೀವನದಾರಿಯನ್ನು ಸ್ವಲ್ಪ 
ಮಟ್ಟಿಗಾದರೂ ಕಂಡುಕೊಂಡಿರುತ್ತಾರೆಂದು ನಂಬಬಹುದು. 
- ಇನ್ನು ಬೆಲೆಯ ವಿಚಾರ . ಜನಸಾಮಾನ್ಯರ ಉಪಯೋಗಕ್ಕಾಗಿ ಬರೆದ 131 
ಪುಟದ ಪುಸ್ತಕದ ಸಾದಾಪ್ರತಿಗೆ 10 ರೂಪಾಯಿಗಳು ಎಂದರೆ ಹೆಚ್ಚು . ಇಷ್ಟು ಬೆಲೆ 
ಹಾಕಿರುವುದು ಪ್ರಕಾಶಕರ ದೃಷ್ಟಿಯಿಂದ ಸರಿಯೇ ಆಗಿರಬಹುದಾದರೂ ಸಾಮಾನ್ಯ 
ಜನಕೊಳ್ಳುವ ದೃಷ್ಟಿಯಿಂದ ಬೆಲೆ ಕಡಿಮೆ ಇರಬೇಕಿತ್ತು . ವಿಶ್ವವಿದ್ಯಾಲಯದಿಂದ 
ಹೊರಬರುವ ಇಂಥ ಪುಸ್ತಕಗಳಿಗಾದರೂ , ಕಡಿಮೆ ಬೆಲೆ ಇಟ್ಟು ಅವನ್ನು ಹೆಚ್ಚು 
ಜನಕ್ಕೆ ದೊರೆಯುವಂತೆ ಏರ್ಪಾಡು ಮಾಡಬೇಕಾಗಿದೆ. ಧನಿಕರಿಂದ ಪಡೆಯಬಹು 
ದಾದ ದತ್ತಿಗಳು , ಸರಕಾರದಿಂದ ಪಡೆಯಬಹುದಾದ ಸಹಾಯ ಎಲ್ಲವುಗಳನ್ನೂ 
ಪಡೆದು ಜನಪ್ರಿಯ ಪುಸ್ತಕಗಳನ್ನಾದರೂ ಕಡಿಮೆ ಬೆಲೆಗೆ ವಿಶ್ವವಿದ್ಯಾಲಯ ದೊರಕಿಸಿ 
ಕೊಡುವಂತೆ ಪ್ರಯತ್ನಿಸುತ್ತೆಂದು ಆಶಿಸಲಾಗಿದೆ. 


2 . ರಕ್ತದಾನ : ಲೇಖಕರು ಡಾ . ಸ. ಜ. ನಾಗಲೋಟಿಮಠ, ಬೆಳ್ಳಿ ಹಬ್ಬದ ಪ್ರಕಟನೆ 
೫೦, ಕನ್ನಡ ಅಧ್ಯಯನ ಪೀಠ; ಪಠ್ಯ ಪುಸ್ತಕ ನಿರ್ದೆಶನಾಲಯ : ಕರ್ನಾಟಕ ವಿಶ್ವ ವಿದ್ಯಾಲಯ , 
ಧಾರವಾಡ (1976), ಪು . ೧೦೫ . ಬೆಲೆ ಸಾದಾಪ್ರತಿ ರೂ . ೮೦೦ , ಆರ್ಧ ಕ್ಯಾಲಿಕೆ ರೂ . 
೧೨ - c೦ . 

ಇದು ಜನಸಾಮಾನ್ಯಕ್ಕೆ ಉಪಯುಕ್ತವಾಗಬಲ್ಲ ಗ್ರಂಥ, ಬೆಳಗಾವಿಯ 


ಪುಸ್ತಕ ಲೋಕ 


ಜವಹರಲಾಲ ನೆಹರು ವೈದ್ಯಕೀಯ ವಿದ್ಯಾಲಯದಲ್ಲಿ ರೋಗಶಾಸ್ತ್ರ ವಿಭಾಗದ 
ಪ್ರಾಧ್ಯಾಪಕರೂ ಮುಖ್ಯಸ್ಥರೂ ಆಗಿರುವ ಡಾ . ಸ. ಜ . ನಾಗಲೋಟಿಮಠ ಅವರು 
ಜನರಿಗೆ ರಕ್ತದಾನದ ಬಗೆಗೆ ಇರುವ ತಪ್ಪು ಕಲ್ಪನೆಗಳನ್ನು ಹಾಗೂ ಸಲ್ಲದ ಭಯಗಳನ್ನು 
ದೂರಮಾಡುವ ಉದ್ದೇಶದಿಂದ ತಾವು ಈ ಗ್ರಂಥವನ್ನು ರಚಿಸಿದ್ದಾರೆಂದು ಹೇಳಿದ್ದಾರೆ. 
“ ರಕ್ತದಾನ ಮಾಡಿ ” ಎಂದು ವಿನಂತಿಸಿ ಆಸ್ಪತ್ರೆಗಳಲ್ಲಿ ಮತ್ತು ಇತರ ಅನೇಕ ಕಡೆ 
ಗಳಲ್ಲಿ ಫಲಕಗಳನ್ನು ಹಾಕಿರುವುದು ಸಾಮಾನ್ಯವೇ ಆಗಿರುವ ಈಚಿನ ವರ್ಷಗಳಲ್ಲಿ 
ತಕ್ಕಷ್ಟು ಸರಳರೀತಿಯಲ್ಲಿ ತಪ್ಪು ಕಲ್ಪನೆ ಬರದಂತೆ ರಕ್ತದಾನದ ವಿಷಯವನ್ನು ಜನರಿಗೆ 
ತಿಳಿಯಪಡಿಸುವುದು ಅಗತ್ಯವಾಗಿದೆ. ಆದರೆ ಪರಿಗಣಿಸತಕ್ಕ ವಿಷಯ ರಕ್ತದಾನ ಒಂದೇ 
ಅಲ್ಲ ರಕ್ಕಸ್ವೀಕರಣೆಯೂ ಹೌದು. ಇವೆರಡು ಪ್ರಸಂಗಗಳ ನಡುವೆ ಸಾಮಾನ್ಯವಾಗಿ 
ಇರುವ ರಕ್ತ ಸಂಗ್ರಹಣೆಯ ಪ್ರಸಂಗವನ್ನು ವಿವರಿಸುವುದೂ ಅಗತ್ಯ . ರಕ್ತದಾನದಿಂದ 
ದಾನಿಯ ದೇಹದ ಮೇಲೆ ಆಗುವ ದುಷ್ಪರಿಣಾಮಗಳನ್ನು ವಿವರಿಸಿ “ ರಕ್ತದಾನ ” 
ಎಂಬ ಪುಸ್ತಕವನ್ನು ಮುಗಿಸಿಬಿಡಬಹುದಾಗಿತ್ತು . ಹಾಗಾಗಿಲ್ಲದುದರ ಕಾರಣ ಇದು 
ರಕ್ತದಾನದ ವಿಷಯವನ್ನು ಮಾತ್ರ ಒಳಗೊಂಡಿಲ್ಲ. ರಕ್ತಪೂರಣೆಯ ಆವಶ್ಯಕತೆ 
ಪೂರಣೆಮಾಡುವಾಗ ತೋರಬಹುದಾದ ತೊಂದರೆಗಳು, ರಕ್ತಪೂರಣೆಯ ಪ್ರಕಾರಗಳು 
ಇತ್ಯಾದಿಗಳನ್ನೂ ಒಳಗೊಂಡಿದೆ. ರಕ್ತದಾನಕ್ಕಿಂತಲೂ ಹೆಚ್ಚಾಗಿ ರಕ್ತಪೂರಣೆಯೇ 
ಹೆಚ್ಚು ಗಣನೀಯವಾದ ವಿಷಯವಾದ್ದರಿಂದ ವೈದ್ಯವಿಜ್ಞಾನದಲ್ಲಿ ಈ ವಿಷಯವನ್ನು 
ಸಾಮಾನ್ಯವಾಗಿ ವ್ಯವಹರಿಸುವಂತೆ, ಪುಸ್ತಕದ ಶೀರ್ಷಿಕೆಯನ್ನು ರಕ್ತಪೂರಣೆ ಎಂದೇ 
ಬದಲಿಸಿದ್ದರೆ ಹೆಚ್ಚು ಸಮಂಜಸವಾಗಿರುತ್ತಿತ್ತು . 

ಮೊತ್ತಮೊದಲಾಗಿ ರಕ್ತಪೂರಣೆಯ ಇತಿಹಾಸವನ್ನೂ , ರಕ್ತ ಪರಿಚಯವನ್ನೂ 
ಪುಸ್ತಕದಲ್ಲಿ ಪ್ರಸ್ತಾವಿಸಿರುವುದೂ , ಅನಂತರ ಹಂತಹಂತವಾಗಿ ವಿಷಯಮಂಡನೆ 
ಮಾಡಿರುವುದೂ ತೃಪ್ತಿಕರವಾದ ಏರ್ಪಾಡು. ಮೊದಲಿನ ಅಧ್ಯಾಯಗಳ ವಿಷಯ 
ಬೇಗ ಗ್ರಹಿಸುವುದು ಕಷ್ಟವೆನ್ನಿಸಬಹುದು. ಇದಕ್ಕೆ ಅಲ್ಲಿ ಹೇಳಿರುವ ವಿಷಯಗಳ 
ಸ್ವಭಾವವೇ ಕಾರಣ. ಆದರೂ ಈ ವಿಷಯಗಳನ್ನೂ ಜನಸಾಮಾನ್ಯಕ್ಕೆ ಅರ್ಥವಾಗು 
ನಂತೆ ಸಾಕಷ್ಟು ಸರಳವಾಗಿ ಹೇಳಿದೆ. ರಕ್ತಪೂರಣೆಯ ಆವಶ್ಯಕತೆ ಎಂಬಲ್ಲಿಂದ 
ಮುಂದಿನ ಅಧ್ಯಾಯಗಳಲ್ಲಿ ವಿಷಯ ನಿರೂಪಣೆ ಸ್ಪಷ್ಟವಾಗಿ ಸ್ವಾರಸ್ಯವಾಗಿ ಇರುವುದ 
ರಿಂದ ಜನರು ಓದಿಕೊಂಡು ವಿಷಯಗಳನ್ನು ಗ್ರಹಿಸಬಹುದಾಗಿದೆ. 
- ಇತಿಹಾಸ ವಿವರಣೆಯಲ್ಲಿ ಕೆಲವು ದೋಷಗಳು ಇವೆ ಎಂದು ತೋರುತ್ತದೆ. 
ನಾನು ತಿಳಿದಮಟ್ಟಿಗೆ ಕುರಿಯರಕ್ತದ ಮೊದಲ ಪೂರಣೆಯಿಂದ ಕೂಡ ( 250 ಮಿಲ್ 
ಗಳಷ್ಟು ) ಮಾನವ ಎಂದೂ ಜೀವವನ್ನು ಮುಂದುವರಿಸಲಾಗಿಲ್ಲ. ಯಾವುದೋ 
ಗ್ರಂಥದಲ್ಲಿ ಹೀಗಾಗಿದೆ ಎಂದು ಹೇಳಿದ್ದರೂ ಇಂದು ಇದು ತೀರ ಅಸಂಭವನೀಯ 
ವೆಂದು ತಿಳಿದುಬಂದಿರುವುದರಿಂದ, ಆ ವಿಷಯವನ್ನು ತೇಲಿಸಿ ಬರೆಯುವುದನ್ನು ಬಿಟ್ಟು 
ನ್ಯಾಯಾಲಯದ ತೀರ್ಪಿನತನಕ ಈ ವಿಷಯವನ್ನು ಮುಂದುವರಿಸಬಾರದಿತ್ತು . 


೯೨ 


ವಿಜ್ಞಾನ ಕರ್ಣಾಟಕ 


Rh ರಕ್ಷಗೋತ್ರವನ್ನು ವಿವರಿಸುವಲ್ಲಿ ( ಪುಟ 26) Rh ಪಾಸಿಟಿವ್ ಮತ್ತು 
Rh ನೆಗೆಟಿವ್ ಎಂಬ ಶಬ್ದಗಳ ಅರ್ಥಕೊಡುವಾಗ ತಪ್ಪಾಗಿದೆ. Rh ನೆಗೆಟಿವ್ 
ಎಂದರೆ ರಕ್ತದ ಕೆಂಪುಕಣಗಳ ಮೇಲೆ ವಿಶಿಷ್ಟರೋಧಜನಕ ಇಲ್ಲ ಎಂದರ್ಥ. ರೋಧ 
ಜನಕಗಳು ಇಲ್ಲದಿರುವುದಕ್ಕೆ ರಕ್ತಕಣಗಳ ಮಾತೃಕೋಶಗಳಲ್ಲಿನ ವಂಶವಾಹಿಗಳು 
ಕ್ಷೀಣಸ್ಥಿತಿಯಲ್ಲಿ ( ರಿಸೆಸ್ಸಿವ್ ) ಇರುವುದು ಕಾರಣ . ಹೀಗೆಯೇ ಪುಟ 97ರಲ್ಲಿ 
ಶಿಶುಗಳಲ್ಲಿ ಬದಲಿ ರಕ್ತಪೂರಣೆ ಎಂಬಲ್ಲಿ ತಪ್ಪಾಗಿದೆ . ಆ ಮಗುವಿನ Rh ಪಾಸಿಟಿವ್ 
ರಕ್ತಕಣಗಳು ” (ಗೋಲಕ ಎನ್ನುವ ಶಬ್ದ ತಪ್ಪು ) “ ತಾಯಿಯ ದೇಹದಲ್ಲಿ ಸೇರಿದರೆ ” 
ಎಂದಿದೆ ಭೂಣದ ರಕ್ತ ಕಣಗಳು ತಾಯಿಯ ದೇಹದ ಒಳಗೆ ಹೋಗಲು ಸಾಧ್ಯವಿಲ್ಲ. 
Rh ರೋಧಜನಕ ವಸ್ತು ಮಾತ್ರ ತಾಯಿಯ ದೇಹವನ್ನು ಸೇರುತ್ತದೆ. Rh ವಿಷಯ 
ವನ್ನು ಇಷ್ಟು ಮಟ್ಟಿಗೆ ಪ್ರಸ್ತಾವಿಸಿದ ಮೇಲೆ ರಕ್ತಪೂರಣೆಯಲ್ಲಿ ಅದರ ವಿಚಾರವಾಗಿ 
ಏನು ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ವಿವರಿಸಬೇಕಾಗಿತ್ತು . Rh 
ಪಾಸಿಟಿವ್ ರಕ್ತವನ್ನು ABO ಗೋತ್ರಗಳ ರೀತ್ಯ ಒಗ್ಗುವ ಆದರೆ Rh ನೆಗೆಟಿವ್ 
ಆಗಿರುವ ವ್ಯಕ್ತಿಗೆಕೊಡಬಾರದು . ಪುರುಷಕಾರಿಯಲ್ಲಿ ಇಂಥ ರಕ್ತಪೂರಣೆ ಆದರೂ , 
ಮೊದಲನೆ ಸಲ ಮಾತ್ರ ನಿರುಪಾಧಿಕ. ಎರಡನೆ ಸಲ ಅಂಥದೇ ರಕ್ತಪೂರಣೆ ಮಾಡ 
ಹೋದರೆ ಅನರ್ಥವಾಗುತ್ತದೆ. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಇಂಥ ಅನರ್ಥ ಇನ್ನೂ 
ತೀವ್ರ, ರಕ್ತದಾನದಲ್ಲಿ , ರಕ್ತ ಸಂಗ್ರಹಣೆಯಲ್ಲಿ , ರಕ್ತಪೂರಣದಲ್ಲಿ ಮೂರರಲ್ಲು 
ಇದನ್ನು ಗಮನಿಸಲೇ ಬೇಕಾದ ಅಂಶ ಏಕೆ ಕೈ ಬಿಟ್ಟಿದೆಯೋ ತಿಳಿಯದು. ರಕ್ತಪೂರಣೆ 
ಮಾಡುವಾಗ ಅನೇಕ ಆಸ್ಪತ್ರೆಗಳಲ್ಲಿ ಬಹುಶಃ Rh ಗೋತ್ರವನ್ನು ಗಣನೆಗೆ ತೆಗೆದು 
ಕೊಳ್ಳುವುದಿಲ್ಲ. ಇದು ತಪ್ಪು . ಆದರೆ ಹಾಗೆ ಗಣನೆಗೆ ತೆಗೆದುಕೊಳ್ಳುವುದಿಲ್ಲವೆಂಬು 
ದನ್ನು ನೆಪವಾಗಿಟ್ಟುಕೊಂಡು ಈ ಪುಸ್ತಕದಲ್ಲಿ ಎಚ್ಚರಿಕೆ ವಿಷಯಗಳನ್ನು ಪ್ರಸ್ತಾವಿಸ 
ದಿದ್ದರೆ ಅದು ಅಕ್ಷಮ್ಯ . ಬಹುಶಃ ಕೈ ಬಿಟ್ಟಿರುವುದಕ್ಕೆ ಇದು ಕಾರಣವಲ್ಲ ಎಂದು 
ಆಶಿಸಲಾಗಿದೆ. 

ಪುಸ್ತಕದಲ್ಲಿ ಅಲ್ಲಲ್ಲಿ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗಿವೆ. ಪುಟ 16ರಲ್ಲಿ 
ವ್ಯಕ್ತಿಯ ರಕ್ತರಸದಲ್ಲಿರುವ ಒಂದು ವಿಶಿಷ್ಟವಾದ ಸಸಾರಜನಕ ಅಂಶ ಬೇರೆ ಕೆಲ 
ವ್ಯಕ್ತಿಗಳ ಗೋಲಕಗಳನ್ನು ಅಂಟಿಕೊಳ್ಳುತ್ತದೆ ಎಂದಿದೆ. ಈ ಅಂಶ ಬೇರೆ ವ್ಯಕ್ತಿಗಳ 
ರಕ್ತದ ಕೆಂಪು ಕಣಗಳು ಪರಸ್ಪರ ಅಂಟಿಕೊಳ್ಳುವಂತೆ ಮಾಡುತ್ತವೆ ಎಂದಿರ 
ಬೇಕು. ಪುಟ 73ರಲ್ಲಿ ರಕ್ಕಲಯ ಎಂದಿರುವುದು ರಕ್ತಕಣಲಯ ಎಂದಿರಬೇಕು. 
ಪುಟ 77ರಲ್ಲಿ ಪ್ರೋಥೋ೦ಬಿನ್ ಎಂಬ ವಸ್ತುವಿನಂತೆ ಕಾರ್ಯ ಮಾಡುವ ಕೆಲವು 
ವಸ್ತುಗಳು ಕೆಂಪುಗೋಲಕ ಛಿದ್ರಗೊಂಡಾಗ ಹೊರಗೆ ಬರುತ್ತವೆ ಎನ್ನುವುದು ತಪ್ಪು . 
ಥಾಂಬೋ ಪ್ಲಾಸ್ಟಿನ್ನುಗಳಂತೆ ಕಾರ್ಯಮಾಡುವ....ಎಂದಿರಬೇಕಾಗಿತ್ತು . ಪುಟ 93 
ರಲ್ಲಿ ರಕ್ತರಸಪೂರೈಕೆ ವಿಚಾರವಾಗಿ ಒಬ್ಬ ವ್ಯಕ್ತಿಯ ರಕ್ತರಸವನ್ನು ಇನ್ನೊಬ್ಬವ್ಯಕ್ತಿಗೆ 
ಕೊಡುವಾಗಲೂ ದಾನಿಸ್ವೀಕಾರಿಗಳಿಬ್ಬರ ರಕ್ತಗೋತ್ರಗಳನ್ನು ಕಟ್ಟುನಿಟ್ಟಾಗಿ ತಿಳಿದು 


) 


ಪುಸ್ತಕಲೋಕ 


ಕೊಂಡು ಸ್ವೀಕಾರಿಗೆ ರಕ್ತರಸ ಒಗ್ಗು ಇದೆಯೇ ಇಲ್ಲವೇ ಎಂದು ನಿರ್ಧರಿಸಬೇಕಾದುದು 
ಅಗತ್ಯ . ಆದರೆ ಅನೇಕ ವ್ಯಕ್ತಿಗಳ ರಕ್ತರಸಮಿಶ್ರಣಕ್ಕೆ ಇದು ಅಗತ್ಯವಿಲ್ಲ. ಈ 
ಅಂಶವನ್ನು ವಿವರಿಸಬೇಕಾಗಿತ್ತು , 

ಕೊನೆಯ ಅಧ್ಯಾಯ - ಭವಿಷ್ಯದ ವಿಷಯ . ಇದು “ ರೆ ” ರಾಜ್ಯ , ದಾನಿಗಳ 
ತಿಳಿವಳಿಕೆಗಾಗಿ ಎಂದು ಬರೆದಿರುವ ಇಂಥ ವೈಜ್ಞಾನಿಕ ಗ್ರಂಥದಲ್ಲಿ ಈ ವಿಷಯವನ್ನು 
ಇಷ್ಟು ಮಟ್ಟಿಗೆ ಬೆಳೆಸಬಾರದು. ಬ್ಯಾಂಕಿನಲ್ಲಿ ದುಡ್ಡು ಠೇವಣಿ ಇಡುವ ಹಾಗೆ ವ್ಯಕ್ತಿ 
ತನ್ನ ಮುಂದಿನ ಆವಶ್ಯಕತೆಯ ಸಂಭವಕ್ಕಾಗಿ ಅದು ತಿಂಗಳುಗಟ್ಟಲೆ ಆಗಲಿ ವರ್ಷ 
ಗಟ್ಟಲೆ ಆಗಲಿ ರಕ್ತವನ್ನು ಠೇವಣಿ ಇಡುವಂಥ ಕ್ರಮ ಎಂದಾದರೂ ವ್ಯಾವಹಾರಿಕ 
ವಾದೀತೆ ಎನ್ನಿಸುತ್ತದೆ. ಇನ್ನೂ ಕೃತಕ ರಕ್ತದಪೂರಣೆಯ ವಿಚಾರವಾಗಿ ಹೇಳಬಹು 
ದಾಗಿತ್ತು . ಈ ದಿಶೆಯಲಿ ಫೋರೋ ಕಾರ್ಬನ್ ಎಂಬ ರಾಸಾಯನಿಕಗಳು 
ಹುಟ್ಟಿಸಿದ ಆಸೆ ಸಫಲವಾದೀತೋ ಅಥವಾ ಇನ್ನಾವುದಾದರೂ ರೀತಿ ಕೃತಕ ರಕ್ತಕಣ 
ಗಳನ್ನು ಸೃಷ್ಟಿಸಬಹುದಾಗಿದೆಯೋ ಎಂದು ಸೂಚಿಸಬಹುದಾಗಿತ್ತು . 

ಪುಸ್ತಕದಲ್ಲಿ ಅಚ್ಚಿನ ದೋಷಗಳು , ಅದರಲ್ಲು ಇಂಗ್ಲಿಷ್ ಪದಗಳ ವಿಚಾರದಲ್ಲಿ 
ಹೆಚ್ಚಾಗಿಯೇ ಇವೆ . ಒಪ್ಪೋಲೆಯಲ್ಲಿ ತೋರಿಸಿರುವುದು ಕೇವಲ 7 , ಅಕಾರಾದಿ 
ಇಂಗ್ಲಿಷ್ ಪದಗಳಿಗೆ ಕನ್ನಡದಲ್ಲಿ ಪಾರಿಭಾಷಿಕ ಪದಗಳನ್ನು ಕೊಟ್ಟಿರುವುದು ಬಹು 
ಉಪಯುಕ್ತವಾಗಿದೆ. ಆದರೆ ಗ್ರಂಥ ಕನ್ನಡದಲ್ಲಿ ಇರುವುದರಿಂದ ಅಕಾರಾದಿಯಾಗಿ 
ಕನ್ನಡಪದಗಳಿಗೆ ಸಮನಾದ ಇಂಗ್ಲಿಷ್ ಪದಗಳನ್ನು ಕೊಟ್ಟಿದ್ದರೆ ಉಪಯುಕ್ತತೆ 
ಹೆಚ್ಚಾಗುತ್ತಿತ್ತು . ಗ್ರಂಥ ಎಷ್ಟೇ ಸಣ್ಣದಿರಲಿ ಅದಕ್ಕೊಂದು ಅಕರಾದಿ ಸೂಚಿ 
ಕೊನೆಯಲ್ಲಿ ಇರುವುದು ಒಳ್ಳೆಯದು. 

ಪುಸ್ತಕದ ಬೆಲೆಯ ವಿಚಾರವಾಗಿ ಮೇಲಿನ ಪುಸ್ತಕಕ್ಕೆ ಹೇಳಿರುವುದು ಈ 
ಪುಸ್ತಕಕ್ಕೂ ಅನ್ವಯಿಸುತ್ತದೆ. 


N 


ಸಿಗರೇಟು ಸೇದುವವರು ರೋಗಾಣುಗಳನ್ನು ನಿರೋಧಿಸುವ ಶಕ್ತಿಯನ್ನು 
ಕಳೆದುಕೊಳ್ಳುತ್ತಾರೆ. 

- ಡಾ || ರೊನಾಲ್ಡ್ ಸಿ, ಡೇನಿಯಲ್ 


- ಗಂಡು ಮತ್ತು ಹೆಣ್ಣು ಮಕ್ಕಳು ಸಮಸಂಖ್ಯೆಯಲ್ಲಿ ಇರಬೇಕೆಂದು ತಂದೆ 
ತಾಯಿಗಳು ಬಹಿರಂಗವಾಗಿ ಹೇಳುತ್ತಾರಾದರು ತಾಯಂದಿರಿಗೆ ಗಂಡುಮಕ್ಕಳ ಬಗ್ಗೆಯೆ 
ಹೆಚ್ಚು ಒಲವು. 

- ಡಾ || ಲೋಲಜೀನ್ ಸಿ , ಕೂಂಬ್ , 


ಹೇಲಿ ಧೂಮಕೇತು 1986ರಲ್ಲಿ ಕಾಣಿಸಿಕೊಳ್ಳುತ್ತದೆ. 


ಪ್ರತಿಯೊಂದು ಬಗೆಯಲ್ಲಿ ಒಂದನ್ನೊಂದು ಹೋಲುವ ಬ್ರಹ್ಮಾಂಡದ 
ಚಿತ್ರಗಳು ಯಾವ ಇಬ್ಬರು ವಿಜ್ಞಾನಿಗಳ ಕಲ್ಪನೆಯಿಂದಲೂ ಮೂಡಿಬರುವುದಿಲ್ಲ . 


ow 19558 - MUPM - 1 , 025 - copies - 25 - 1 - 79 


ಮೈಸೂರು ವಿಶ್ವವಿದ್ಯಾನಿಲಯದತ್ರೈಮಾಸಿಕಗಳು 


* ವಿಜ್ಞಾನ ಕರ್ಣಾಟಕ 
* ಮಾನವಿಕ ಕರ್ಣಾಟಕ 

* ಪಬುದ್ಧ ಕರ್ಣಾಟಕ 


ವಾರ್ಷಿಕ ಚಂದಾ 
(ಪ್ರತಿಯೊಂದಕ್ಕೂ ಅಂಚೆ ವೆಚ್ಚ ಸೇರಿ) 
ವಿದ್ಯಾರ್ಥಿಗಳಿಗೆ .... ನಾಲ್ಕು ರೂಪಾಯಿ 
ಇತರರಿಗೆ 

.... ಆರು ರೂಪಾಯಿ 
ಸಂಸ್ಥೆಗಳಿಗೆ .... ಎಂಟು ರೂಪಾಯಿ 
( ಆಜೀವ ಸದಸ್ಯತ್ವ : ನೂರು ರೂಪಾಯಿಗಳು) 

(ಪ್ರತಿಯೊಂದಕ್ಕೂ 


ಡೈರೆಕ್ಟರ್ 

* ಪ್ರಸಾರಾಂಗ ? 
ಮಾನಸ ಗಂಗೋತ್ರಿ, ಮೈಸೂರು-೫೭೦೦೧೨ 


Reg . No. R .N . 17176 /69 


